WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭| ಬೆಂಗಳೂರು, ಗುರುವಾರ, ಮಾರ್ಚ್‌ ೮, ೨೦೧೨ (ಫಾಲ್ಗುಣ ೧೮, ಶಕ ವರ್ಷ ೧೯೩೩) ಸಂಚಿಕೆ ೧೦ 
ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ವಾಕೈ 144 ಕೈಸೇವಿ 2008. ಬೆಂಗಳೂರು, ದಿನಾಂಕ: 11.01.2012 
ತಿದ್ದುಪಡಿ 
ಸರ್ಕಾರದ ಆದೇಶ ಸಂಖ್ಯೆ: ವಾಕೈೆ/44/ಕೈಸೇವಿ/2008 ದಿನಾಂಕ 14.12.2011 ರ ಆದೇಶ ಭಾಗದ ಕಂಡಿಕೆ 2 ರಲ್ಲಿ ನಮೂದಾಗಿರುವ 

“ಉಪ ನಿರ್ದೇಶಕರು, (ಖಾಗ್ರಾ). ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್‌, ಇವರನ್ನು ಮಂಡನಾಧಿಕಾರಿಯನ್ನಾಗಿ ಮುಂದುವರೆಸಿ ನೇಮಿಸಿದೆ” 
ಎಂಬುದರ ಬದಲಾಗಿ “ಉಪ ನಿರ್ದೇಶಕರು (ಖಾಗ್ರಾ), ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್‌, ಇವರನ್ನು ಮಂಡನಾಧಿಕಾರಿಯನ್ನಾಗಿ 
ಮುಂದುವರೆಸಿ ನೇಮಿಸಿದೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್‌.ಎಸ್‌ ವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 377 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. (ಸೇವೆಗಳು) 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ ಕಾರ್ಕಳ ತಾಲ್ಲೂಕು, ಇನ್ನಾ ಗ್ರಾಮದ ಕಲ್ಲಕಟ್ಟ ಎಂಬಲ್ಲಿ ಕಿಂಡಿ ಅಣೆಕಟ್ಟು 
ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದನೆ ಬಗ್ಗೆ. 
ಓದಲಾಗಿದೆ: 1 ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 
ಸಂಖ್ಯೆ:ಮುಸದ/ತಾಂಸ-5-ಸ.ಇಂ.11/ಉ.ಜಿ..ಕುಂ.ತಾ/ಕಲ್ಲಕಟ್ಟ/ಇಪ್ರೊಕ್ಕೂರ್‌ಮೆಂಟ್‌/ ಟೆಂಡರ್‌ 
ಅನುಮೋದನೆ/2011/01, ದಿನಾಂಕ 07.01.2012. 
ಪ್ರಸ್ತಾವನೆ : 
ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕು, ಇನ್ನಾ ಗ್ರಾಮದ ಕಲ್ಲಕಟ್ಟ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ. 80.00 ಲಕ್ಷಗಳ 
ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆ೦ಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ _ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 




















ಉಡುಪಿ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 8-11-2011 
ವಿಜಯ ಕರ್ನಾಟಕ ದಿನ ಪತ್ರಿಕೆ 27-11-2011 
ಇಂಡಿಯನ್‌ ಎಕ್‌ಪೆಸ್‌ 27-11-2011 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರಲ್ಲಿ ಒಬ್ಬರು ಮಾತ್ರ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ 


ಬಿಡ್‌ ಅನ್ನು ದಿನಾಂಕ 04-01-2012 ರಂದು ತೆರೆಯಲಾಗಿದ್ದು ಏವರಗಳು ಕೆಳಕಂಡಂತಿವೆ. 
(೬೫೭) 























೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 

ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 79,45,355/- 

ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 79,55,929/- 

ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು | ಶೇಕಡಾವಾರು 
ದರಗಳಂತೆ ಟೆಂಡರಿನ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

if ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತಿಗೆದಾರರು 95,34,368/- 19.999 ಹೆಚ್ಚು 19.839 ಹೆಚ್ಚು 

















ಮೇಲ್ಕಂಡಂತೆ ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19.839 ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆ೦ಡರನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ. 14.65% ಹೆಚ್ಚಿನ ದರಗಳಿಗೆ ಅಂದರೆ ರೂ. 91,21473/- ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 07 ಅಪಿಬ೦ 2012 (ತಾಂತ್ರಿಕ), ಬೆಂಗಳೂರು, ದಿನಾಂಕ : 17ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲ್ಲೂಕು. ಇನ್ನಾ ಗ್ರಾಮದ ಕಲ್ಲಕಟ್ಟ ಎಂಬಲ್ಲಿ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 
79,55,929/-ಗಳ ಮೇಲೆ ಶೇ. 14.65 ರಷ್ಟು ಹೆಚ್ಚನ ದರದಲ್ಲಿ ಅ೦ದರೆ ರೂ. 91,21,473/- ಗಳಿಗೆ (ರೂ ತೊಂಬತ್ತೊಂದು ಲಕ್ಷ ಇಪ್ಪತ್ತೊಂದು 
ಸಾವಿರದ ನಾಲ್ಕು ನೂರ ಎಪ್ಪತ್ತಮೂರು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1, ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2 ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-1-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 


ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 379 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ಳಂಗಡಿ ತಾಲ್ಲೂಕು, ಚಾರ್ಮಾಡಿ ಗ್ರಾಮದ ಅರಣೆಪಾದ ಎಂಬಲ್ಲಿ ಕಿಂಡಿ 
ಅಣೆಕಟ್ಟು (ಬ್ರಿಡ್ಜ್‌ ಕ೦ ಬ್ಯಾರೇಜ್‌) ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದನೆ ಬಗ್ಗೆ. 
ಓದಲಾಗಿದೆ: 1 ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 
ಸಂಖ್ಯೆ:ಮುಸದ/ತಾ೦ಸ-5ಸ.ಇಂ.-11/ದ.ಕ.ಜಿ/ಬೆ.ತಾ/ಅರಣೆಪಾದ/ಇಪ್ರೊಕ್ಕೂರ್‌ಮೆಂಟ್‌/ ಟೆಂಡರ್‌ 
ಅನುಮೋದನೆ/2011/04, ದಿನಾ೦ಕ 07.01.2012. 
ಪ್ರಸ್ತಾವನೆ : 
ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು. ಚಾರ್ಮಾಡಿ ಗ್ರಾಮದ ಅರಣೆಪಾದ ಎಂಬಲ್ಲಿ ಕಿಂಡಿ ಅಣೆಕಟ್ಟು (ಬ್ರಿಡ್ಜ್‌ ಕಂ ಬ್ಯಾರೇಜ್‌) 
ನಿರ್ಮಾಣ ಕಾಮಗಾರಿಯ ರೂ. 80.00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು 
ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಮ೦ಗಳೂರು ಸಣ್ಣ ನೀರಾವರಿ ವಿಭಾಗದಿ೦ದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 





ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 8-11-2011 





ಟೈಮ್‌ ಆಫ್‌ ಇಂಡಿಯಾ ದಿನ ಪತ್ರಿಕೆ 27-11-2011 











ಉದಯವಾಣಿ 27-11-2011 











ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ 


೬೫೯ 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್‌ 
ಅನ್ನು ದಿನಾಂಕ 04-01-2012 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 77,73,426/- 

ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 77,99,114/- 

ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು | ಶೇಕಡಾವಾರು 
ದರಗಳಂತೆ ಟೆಂಡರಿನ | ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

1 ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು 93,28,118/- 20.00 ಹೆಚ್ಚು 19.605 ಹೆಚ್ಚು 




















ಮೇಲ್ಕಂಡಂತೆ ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19.605 ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆ೦ಡರನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ. 14.60% ಹೆಚ್ಚಿನ ದರಗಳಿಗೆ ಅಂದರೆ ರೂ. 89,37,785/- ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ಅಪಿಬ೦ 2012 (ತಾಂತ್ರಿಕ), ಬೆಂಗಳೂರು, ದಿನಾಂಕ : 17ನೇ ಜನವರಿ 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ಚಾರ್ಮಾಡಿ ಗ್ರಾಮದ ಅರಣೆಪಾದ 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ((ಬ್ರಿಡ್ಜ್‌ ಕಂ ಬ್ಯಾರೇಜ್‌) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ 
ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 77,99,114/-ಗಳ ಮೇಲೆ ಶೇ. 1460 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 89,37,785/-ಗಳಿಗೆ 
(ರೂ ಎಂಬತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರದ ಏಳು ನೂರ ಎಂಬತೈದು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ ರಾಜೇಶ್‌ ಕಾರಂತ್‌, 
1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
I ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-01-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 380 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ. ಚಿಂಚೋಳಿ ತಾಲ್ಲೂಕಿನ ದೇಗಲಮಡಿ ಗ್ರಾಮದ ಹತ್ತಿರ ಮುಲ್ಲಮಾರಿ ನದಿಗೆ ಅಡ್ಡಲಾಗಿ 
ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2010 ದಿನಾಂಕ: 27.11.2010. 
2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 
ಮುಇಂ/ಸನೀ(ಉ)/ವ/ಬಿಜೆಪಿ/ಪಿಬಿ-5/2011-12/6295 ದಿನಾಂಕ: 12.12.2011 
ಪ್ರಸ್ತಾವನೆ : 


ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲ್ಲೂಕಿನ ದೇಗಲಮಡಿ ಗ್ರಾಮದ ಹತ್ತಿರ ಮುಲ್ಲಮಾರಿ ನದಿಗೆ ಅಡ್ಡಲಾಗಿ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿ 
ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

















ರಾಜ್ನ ಟೆಂಡರ್‌ ಬುಲೆಟಿನ್‌ 29-09-2011 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 01-10-2011 
ಪ್ರಜಾವಾಣಿ ದಿನಪತ್ರಿಕೆ 01-10-2011 








೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ 
ಆರ್ಥಿಕ ಬಿಡ್‌ ಅನ್ನು ದಿನಾಂಕ 02.12.2011 ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 3,58,67,136/- 

ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ತರಿಸಿದಂತೆ ಟೆ೦ಡರಿಗೆ ಇಡಲಾದ ಮೊತ್ತ ರೂ. 3,76,91,149/- 

ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು | ಶೇಕಡಾವಾರು 
ದರಗಳಂತೆ ಟೆಂಡರಿನ | ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

1. ದೇವೇಂದ್ರಪ್ಪ ಗೌಡ. ಎಂ ಬಿರಾದಾರ ಒಂದನೇ ದರ್ಜೆ | 4,24,22,821/- 18.28 ಹೆಚ್ಚು 12.554 ಹೆಚ್ಚು 

ಗುತ್ತಿಗೆದಾರರು 

















ಮೇಲ್ಕಂಡಂತೆ ಶ್ರೀ ದೇವೇಂದ್ರಪ್ಪ ಗೌಡ ಎಂ. ಬಿರಾದಾರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 12.554 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
ಗುತ್ತಿಗೆದಾರರು ದಿನಾ೦ಕ 02.01.2012ರ ಪತ್ರದಲ್ಲಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಎದುರಿಸಬೇಕಾದ ಸಮಸ್ಯೆಗಳ ಕುರಿತು ವಿವರಿಸುತ್ತಾ 
ಪ್ರಸ್ತುತ ಕಚ್ಚಾ ಸಾಮಗ್ರಿಗಳ ದರಗಳಲ್ಲಿ, ಸಾಗಣೆ ದರಗಳಲ್ಲಿ, ಕೂಲಿ ಕಾರ್ಮಿಕರ ಭತ್ಕೆಯಲ್ಲಿ ಉಂಟಾಗಿರುವ ಹೆಚ್ಚಳವನ್ನು ಪರಿಗಣಿಸಿ ಅವರು 
ನಮೂದಿಸಿದ ದರಗಳಿಗೆ ಟೆಂಡರನ್ನು ಅನುಮೋದಿಸಲು ಕೋರಿರುತ್ತಾರೆ. 
ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 3,76,91,149/- 
ಗಳ ಮೇಲೆ ಶೆ. 12.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 4,24,02,543/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ಅಪಿಬ೦ 2012 (ತಾಂತ್ರಿಕ), ಬೆಂಗಳೂರು, ದಿನಾಂಕ : 17ನೇ ಜನವರಿ 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕಿನ ದೇಗಲಮಡಿ ಗ್ರಾಮದ ಹತ್ತಿರ 
ಮುಲ್ಲಮಾರಿ ನದಿಗೆ ಅಡ್ಡಲಾಗಿ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ 
ಟೆಂಡರಿಗಿಡಲಾದ ಮೊತ್ತ ರೂ. 3,76,91,149/-ಗಳ ಮೇಲೆ ಶೇ. 12.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 4,24,02,543/- ಗಳಿಗೆ (ರೂ. ನಾಲ್ಕು 
ಕೋಟಿ ಇಪ್ಪತ್ತನಾಲ್ಕು ಲಕ್ಷ ಎರಡು ಸಾವಿರದ ಐನೂರ ನಲವತ್ಕ್ಮೂರು ಮಾತ್ರ) ಗಳಿಗೆ ಶ್ರೀ. ದೇವೇ೦ದ್ರಪ್ಪ ಗೌಡ. ಎಂ. ಬಿರಾದಾರ, ಒಂದನೇ ದರ್ಜೆ 
ಗುತ್ತಿಗೆದಾರರು ರವರಿಗೆ ಕೆಳಕ೦ಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
ಚಿಕೆ ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-01-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 381 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಬೆಳ್ಳೆ ಗ್ರಾಮದ ಕಟ್ಟಿಂಗೇರಿ ದಿಂದೋಟ್ಟು ಎಂಬಲ್ಲಿ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆ೦ಗಳೂರುರವರ ಪತ್ರದ 
ಸಂಖ್ಯೆಮುಸದ/ತಾ೦ಸ-5-ಸ.ಇಂ.11/ಉ.ಜಿ/ಉ.ತಾ/ಕಟ್ಟಂಗೇರಿ/ಇಪ್ರೊಕ್ಕೂರ್‌ಮೆಂಟ್‌/ ಟೆಂಡರ್‌ 
ಅನುಮೋದನೆ/2011/103, ದಿನಾಂಕ 07.01.2012. 
ಪ್ರಸ್ತಾವನೆ : 
ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಬೆಳ್ಳೆ ಗ್ರಾಮದ ಕಟ್ಟಿಂಗೇರಿ ದಿಂದೋಟ್ಟು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ. 
1115.00 ಲಕ್ಷಗಳ ಅ೦ದಾಜು ಪಟ್ಟಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆ೦ಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 























ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೬೧ 
ರಾಜ್ನ ಟೆಂಡರ್‌ ಬುಲೆಟಿನ್‌ 09-11-2011 
ಉಡುಪಿ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 08-11-2011 
ಉದಯವಾಣಿ ದಿನಪತ್ರಿಕೆ 30-11-2011 
ಇಂಡಿಯನ್‌ ಎಕ್‌ಪೆಸ್‌ 30-11-2011 








ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆ೦ಡರ್‌ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ 
ಅನ್ನು ದಿನಾಂಕ 04.01.2012 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 





ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 114,51,210/- 








ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಟರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 114,68,858/- 














ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು ಶೇಕಡಾವಾರು 
ದರಗಳಂತೆ ಟೆಂಡರಿನ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

1, ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು 131,65,017/- 14.966 ಹೆಚ್ಚು 14.789 ಹೆಚ್ಚು 




















ಮೇಲ್ಕಂಡಂತೆ ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.789 ರಷ್ಟು 
ಹೆಚ್ಚಾಗಿರುತ್ತದೆ, ಸದರಿ ಟೆ೦ಡರನ್ನು ಪರಿಶೀಲಿಸಿ ಪರಿಷ್ಕತ ದರಗಳ ಮೇಲೆ ಶೇ. 14.60% ಹೆಚ್ಚಿನ ದರಗಳಿಗೆ ಅಂದರೆ ರೂ. 1.31,43,311/- ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 09 ಅಪಿಬಂ 2012 (ತಾಂತ್ರಿಕ), ಬೆ೦ಗಳೂರು, ದಿನಾಂಕ : 17ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಬೆಳ್ಳೆ ಗ್ರಾಮದ ಕಟ್ಟಿಂಗೇರಿ ದಿಂದೋಟ್ಟು 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ 
ಮೊತ್ತ ರೂ. 114,68,858/-ಗಳ ಮೇಲೆ ಶೇ. 14.60ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 131,43,311/-ಗಳಿಗೆ (ರೂ. ಒಂದು ಕೋಟಿ ಮೂವತ್ತೊಂದು 
ಲಕ್ಷ ನಲವತ್ತಾ ಮೂರು ಸಾವಿರದ ಮೂರು ನೂರ ಹನ್ನೊಂದು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ 
ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-01-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 382 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಕೋಡಿಬೆಂಗ್ರೆ ಹೊಳೆಗೆ ಬದಿ ಕಟ್ಟುವ ಕಾಮಗಾರಿ ಮತ್ತು ಕೋಡಿಬೆಂಗ್ರೆ 
ನದಿಗೆ ಫೆರಿಬೋಟ್‌ ನಿಲ್ಲಿಸುವ ಸ್ಥಳದಲ್ಲಿ ಪ್ರವಾಹ ಸಂರಕ್ಷಣಾ ಕಾಮಗಾರಿಯ ಟೆಂಡರ್‌ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 


ಸಂಖ್ಯೆ:ಮುಸದ/ತಾ೦ಸ-5-ಸ.ಇಂ.11/ಉ.ಜಿ/ಉ.ತಾ/ಕೋಡಿಬೆಂಗ್ರೆ/ಪನಿಕಾ/ಟೆ೦ಡರ್‌ ಅನುಮೋದನೆ / 
2011/1000, ದಿನಾ೦ಕ 07.01.2012. 
ಪ್ರಸ್ತಾವನೆ : 
ಪ್ರವಾಹ ನಿಯಂತ್ರಣ ಕಾರ್ಯಕ್ರಮದಡಿ ಉಡುಪಿ ಜಿಲ್ಲೆ. ಉಡುಪಿ ತಾಲ್ಲೂಕು, ಕೋಡಿಬೆಂಗ್ರೆ ಹೊಳೆಗೆ ಬದಿ ಕಟ್ಟುವ ಕಾಮಗಾರಿಯ ರೂ. 
25.00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ ಮತ್ತು ಕೋಡಿಬೆಂಗ್ರೆ ನದಿಗೆ ಫೆರಿಬೋಟ್‌ ನಿಲ್ಲಿಸುವ ಸ್ಥಳದಲ್ಲಿ ಪ್ರವಾಹ ಸಂರಕ್ಷಣಾ ಕಾಮಗಾರಿಯ ರೂ. 
15.00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ಅಧೀಕ್ಷಕ ಇಂಜಿನಿಯರ್‌, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಗಳ ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 




















ಉಡುಪಿ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 05-12-2011 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 11-12-2011 
ವಾರ್ತಾ ಭಾರತಿ 11-12-2011 





ದಿನಾಂಕ 22.12.2011ರಂದು ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರ್‌ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು 
ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 39,62,482/- 

ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 50,14,492/- 

ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು | ಶೇಕಡಾವಾರು 
ದರಗಳಂತೆ ಟಿಂಡರಿನ | ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

I. ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತಿಗೆದಾರರು 62,99,696/- 58.9836 ಹೆಚ್ಚು 25.6298 ಹೆಚ್ಚು 

















ಮೇಲ್ಕಂಡಂತೆ ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 25.6298 ರಷ್ಟು 
ಹೆಚ್ಚಾಗಿರುತ್ತದೆ, ಸದರಿ ಟೆಂಡರನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ. 14.75% ಹೆಚ್ಚಿನ ದರಗಳಿಗೆ ಅಂದರೆ ರೂ. 57,54,130/- ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ಪ್ರನಿಕಾ 2012 (ತಾಂತ್ರಿಕ), ಬೆಂಗಳೂರು, ದಿನಾಂಕ: 17ನೇ ಜನವರಿ 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಕೋಡಿಬೆಂಗ್ರೆ ಹೊಳೆಗೆ ಬದಿ ಕಟ್ಟುವ 
ಕಾಮಗಾರಿ ಮತ್ತು ಕೋಡಿಬೆಂಗ್ರೆ ನದಿಗೆ ಫೆರಿಬೋಟ್‌ ನಿಲ್ಲಿಸುವ ಸ್ಥಳದಲ್ಲಿ ಪ್ರವಾಹ ಸಂರಕ್ಷಣಾ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ 
ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆ೦ಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 50,14,492/- ಗಳ ಮೇಲೆ ಶೇ. 14.75 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ 
ರೂ. 57,54,130/-ಗಳಿಗೆ (ರೂ. ಐವತ್ತೇಳು ಲಕ್ಷ ಐವತ್ತಾ ನಾಲ್ಕು ಸಾವಿರದ ಒಂದು ನೂರ ಮೂವತ್ತು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ 
ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-01-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 383 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ. ಚಿಂಚೋಳಿ ತಾಲ್ಲೂಕಿನ ಕೊಟಗಾ ಗ್ರಾಮದ ಮುಲ್ಲಮಾರಿ ನದಿಗೆ ಅಡ್ಡಲಾಗಿ ಬಿಸಿಬಿ ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ನಯೋಕಾ 2009 ದಿನಾಂಕ:06-10-2010. 
2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 
ಮುಇಂ/ಸನೀ(ಉ)/ವ/ಬಿಜೆಪಿ/ಪಿಬಿ-5/2011-12/1 ದಿನಾ೦ಕ: 03.01.2012 
ಪ್ರಸ್ತಾವನೆ : 
ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲ್ಲೂಕಿನ ಕೊಟಗಾ ಗ್ರಾಮದ ಹತ್ತಿರ ಮುಲ್ಲಮಾರಿ ನದಿಗೆ ಅಡ್ಡಲಾಗಿ ಬಿಸಿಬಿ ನಿರ್ಮಾಣ ಕಾಮಗಾರಿ 
ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 





ರಾಜ್ನ ಟೆಂಡರ್‌ ಬುಲೆಟಿನ್‌ 29-09-2011 





ಜಿಲ್ತಾ ಟೆಂಡರ್‌ ಬುಲೆಟಿನ್‌ 01-10-2011 











ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 01-10-2011 














ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೬೩ 








ವಿಜಯ ಕರ್ನಾಟಕ ದಿನಪತ್ರಿಕೆ 02.10.2011 











ಡೆಕ್ಕನ್‌ ಹೆರಾಲ್ಡ್‌ ಆಂಗ್ಲ ದಿನಪತ್ರಿಕೆ 01.10.2011 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಸ್ಪಂದಿಸಿ ಮೂರು ಜನ ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ 
ಹೊಂದಿದ್ದು ಇವರ ಆರ್ಥಿಕ ಬಿಡ್‌ ಅನ್ನು ದಿನಾಂಕ 07.12.2011 ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,83,23,489/- 

ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.2,35.12,452/- 

ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು | ಶೇಕಡಾವಾರು 
ದರಗಳಂತೆ ಟೆಂಡರಿನ | ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

I. ಶ್ರೀ... ವಿಠೋಬಾ ಡಿ. ಗೌಂಡಿ ಒಂದನೇ ದರ್ಜೆ |2,55,46,806/- 39.42 ಹೆಚ್ಚು 8.652 ಹೆಚ್ಚು 

ಗುತಿಗೆದಾರರು 

















ಮೇಲ್ಕಂಡಂತೆ ಶ್ರೀ. ವಿಠೋಬಾ ಡಿ. ಗೌಂಡಿ ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 8.652 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ 12.01.2012ರ ಪತ್ರದಲ್ಲಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಎದುರಿಸಬೇಕಾದ ಸಮಸ್ಯೆಗಳ ಕುರಿತು ವಿವರಿಸುತ್ತಾ 
ಪ್ರಸ್ತುತ ಕಚ್ಚಾ ಸಾಮಗ್ರಿಗಳ ದರಗಳಲ್ಲಿ, ಸಾಗಣೆ ದರಗಳಲ್ಲಿ, ಕೂಲಿ ಕಾರ್ಮಿಕರ ಭತ್ಯೆಯಲ್ಲಿ ಉಂಟಾಗಿರುವ ಹೆಚ್ಚಳವನ್ನು ಪರಿಗಣಿಸಿ ಅವರು 
ನಮೂದಿಸಿದ ದರಗಳಿಗೆ ಟೆಂಡರನ್ನು ಅನುಮೋದಿಸಲು ಕೋರಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 2,35,12,452/- 
ಗಳಿಗೆ ಮೇಲೆ ಶೇ. 8.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 2,55,11,010/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 06 ಅಪಿಬಂ 2012 (ತಾಂತ್ರಿಕ), ಬೆ೦ಗಳೂರು, ದಿನಾಂಕ : 16ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕಿನ ಕೊಟಗಾ ಗ್ರಾಮದ ಹತ್ತಿರ ಮುಲ್ಲಮಾರಿ 
ನದಿಗೆ ಅಡ್ಡಲಾಗಿ ಬಿಸಿಬಿ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ 
ರೂ. 2,35,12,452/-ಗಳ ಮೇಲೆ ಶೇ. 8.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 2,55,11,010/- ಗಳಿಗೆ (ರೂ. ಎರಡು ಕೋಟಿ ಐವತ್ತೈದು ಲಕ್ಷ 
ಹನ್ನೊಂದು ಸಾವಿರದ ಹತ್ತು ಮಾತ್ರ ಗಳಿಗೆ ಶ್ರೀ. ವಿಶೋಬಾ ಡಿ. ಗೌಂಡಿ ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1; ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-01-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 384 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ ಉಡುಪಿ ತಾಲ್ಲೂಕು, ನಡೂರು ಗ್ರಾಮದ ಕಂಬಳಗದ್ದೆ ಎಂಬಲ್ಲಿ ಕಿಂಡಿ ಅಣೆಕಟ್ಟು 
ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 
ಸಂಖ್ಯೆಮುಸದ/ತಾ೦ಸ-5-ಸ.ಇಂ.11/ಉ.ಜಿ/ಉ.ತಾ/ಕ೦ಬಳಗದ್ದೆ/ಇಪ್ರೊಕ್ಕೂರ್‌ಮೆಂಟ್‌/ ಟೆಂಡರ್‌ 
ಅನುಮೋದನೆ / 2011/102, ದಿನಾಂಕ 07.01.2012. 
ಪ್ರಸ್ತಾವನೆ : 
ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ನಡೂರು ಗ್ರಾಮದ ಕಂಬಳಗದ್ದೆ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ. 
60.00ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 








೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

















ಉಡುಪಿ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 08-11-2011 
ವಿಜಯ ಕರ್ನಾಟಕ ದಿನ ಪತ್ರಿಕೆ 27-11-2011 
ಇಂಡಿಯನ್‌ ಎಕ್‌ಪೆಸ್‌ 27-11-2011 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರಲ್ಲಿ ಒಬ್ಬರು ಮಾತ್ರ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ 
ಬಿಡ್‌ ಅನ್ನು ದಿನಾಂಕ 04.01.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 























ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 59,21,662/- 

ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 59,35,154/- 

ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 

ಸಂಖ್ಯೆ | ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು | ಶೇಕಡಾವಾರು 
ದರಗಳಂತೆ ಟೆಂಡರಿನ | ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 

1 ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು 71,06,010/- 20.00 ಹೆಚ್ಚು 19.727 ಹೆಚ್ಚು 




















ಮೇಲ್ಕಂಡಂತೆ ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19.727 ರಷ್ಟು 
ಹೆಚ್ಚಾಗಿರುತ್ತದೆ, ಸದರಿ ಟೆಂಡರನ್ನು ಪರಿಶೀಲಿಸಿ ಪರಿಷ್ಕತ ದರಗಳ ಮೇಲೆ ಶೇ. 14.60% ಹೆಚ್ಚಿನ ದರಗಳಿಗೆ ಅಂದರೆ ರೂ. 68,01686/- ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 08 ಅಪಿಬ೦ 2012 (ತಾಂತ್ರಿಕ), ಬೆಂಗಳೂರು, ದಿನಾಂಕ: 17ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ನಡೂರು ಗ್ರಾಮದ ಕಂಬಳಗದ್ದೆ ಎಂಬಲ್ಲಿ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 
59,35,154/- ಗಳ ಮೇಲೆ ಶೇ. 14.60 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 68,01,686/-ಗಳಿಗೆ (ರೂ.ಅರವತ್ತೆಂಟು ಲಕ್ಷ ಒಂದು ಸಾವಿರದ ಆರು 
ನೂರ ಎಂಬತ್ತಾರು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ ರಾಜೇಶ್‌ ಕಾರಂತ್‌, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

I ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-01-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 385 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು ಮರಿಕುಂಟೆ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 


ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ಪತ್ರ 
ಸಂಖ್ಯೆ:ಮುಸದ/ಲೆಶಾಖೆ/ಲೆಸ-1/3/ಭೂಸ್ವಾಧೀನ/11-12/2598, ದಿನಾಂಕ 17/11/2011. 
ಪ್ರಸ್ತಾವನೆ : 
ದಾವಣಗೆರೆ ಜಿಲ್ಲೆ, ಜಗಳೂರು ತಾಲ್ಲೂಕು ಮರಿಕುಂಟೆ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮರಿಕುಂಟೆ ಗ್ರಾಮದ ಸರ್ವೆ 
ನಂಬರ್‌ಗಳ ಜಮೀನುಗಳಿಗೆ ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿರುವ ಆದೇಶದಂತೆ ಹೆಚ್ಚುವರಿ ಪರಿಹಾರ ಮೊತ್ತ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡಲು ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರು ದಿನಾಂಕ 17/1/1ರ ಪತ್ರದಲ್ಲಿ 
ಕೋರಿದ್ದಾರೆ. 
* ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 461ರ ಅಧಿಸೂಚನೆ ದಿನಾಂಕ 15/1/1984ರ೦ದು ಹೊರಡಿಸಲಾಗಿದೆ. 
9 ಭೂಸ್ವಾಧೀನ ಕಾಯ್ದೆ ಕಲಂ 11(ಎ)ರಂತೆ ಭೂಸ್ವಾಧೀನಾಧಿಕಾರಿಗಳು 
27/06/1986. 
* ಜಮೀನಿನ ಕಟ್ಟೆಯನ್ನು ದಿನಾಂಕ 27/07/1979ರಂದು ಪಡೆಯಲಾಗಿದೆ. 


ಪರಿಹಾರದ ಐತೀರ್ಪು ಘೋಷಿಸಿದ ದಿನಾಂಕ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೬೫ 





ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ದಾವಣಗೆರೆ ಸಿವಿಲ್‌ ಜಡ್ಜ್‌ 
(ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್‌.ಎ.ಸಿ. ಪ್ರಕರಣಗಳನ್ನು ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ಮುಖ್ಯ ಪ್ರಕರಣ ಸಂಖ್ಯೆ:86/87ರಲ್ಲಿ 
ದಿನಾಂಕ 23/07/1998ರಂದು ನೀಡಿದ ಸಾಮಾನ್ಯ ತೀರ್ಪಿನಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ. 10,000/-ಗಳ ಭೂಮೌಲ್ಯವನ್ನು ನಿಗದಿಪಡಿಸಿದೆ. 
ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಮತ್ತು 
ಸಂಸದೀಯ ವ್ಯವಹಾರಗಳ ಇಲಾಖೆಯ ಪತ್ರ ಸಂಖ್ಯೆ:ಲಾ 315 ಎಲ್‌ಎಸ್‌ಎ 98, ದಿನಾಂಕ 22/04/99ರ೦ದು ಅಭಿಪ್ರಾಯ ನೀಡಿದೆ. 
ಪಾವತಿಸಬೇಕಾದ ಪರಿಹಾರದ ವಿವರ ಕೆಳಕಂಡಂತಿದೆ: 



































ವ್ಯ ವೆ ಮರಿಕುಂಟೆ ಗ್ರಾಮದ ವಿಸ್ತೀರ್ಣ ಎ- ಪರಿಹಾರ ಮೊತ್ತ 
ಕ್ರ.ಸಂ. ಎಲ್‌.ಎ.ಸಿ. ಸಂಖ್ಯೆ ಹಟ] ಸೂ (ರೂಗಳಲ್ಲಿ) 
79/87 92 18-25 512924 
2 86/87 75/ಪಿ 5-01 138391 
3 148/92 86/5 4-04 112910 
4 73/87 78 14-00 385555 
5 78/87 76 8-16 228526 
6 87/87 86/4 1-15 37856 
7 80/87 67 0-23 15824 
ಓಟು 1431986 

















ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 176 ಭೂಸ್ವಾಪ್ರ 2011, ಬೆಂಗಳೂರು, ದಿನಾಂಕ: 12ನೇ ಜನವರಿ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು ಮರಿಕುಂಟೆ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಮರಿಕುಂಟೆ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸ.ನಂ.ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಪರಿಹಾರ ರೂ. 
14,31,986-00ಗಳನ್ನು (ಹದಿನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಒಂಭೈನೂರ ಎಂಭತ್ತಾರು ರೂ.ಗಳು ಮಾತ್ರ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 
1 ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2, ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3... ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ವೆಚ್ಚವನ್ನು ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-101-5-01-139 (ಯೋಜನೆ) ಅಡಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ 20/10/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 386 ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸ೦ಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಇಂಧನ ಸಚಿವಾಲಯ 
ವಿಷಯ : ಮೆ॥ ವಾಸುಕಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ಹಾವೇರಿ ಜಿಲ್ಲೆಯ ಸವಣೂರು ತಾಲ್ಲೂಕಿನ ಚಿಲ್ಲೂರು 
ಗ್ರಾಮದಲ್ಲಿ 10 ಮೆ.ವ್ಯಾ. ಸಾಮರ್ಥ್ಯದ ಜೈವಿಕ ಇಂಧನ ಆಧಾರಿತ ವಿದ್ಯುತ್‌ ಸ್ಥಾವರ ಸ್ಥಾಪನೆಗೆ ನಿರಾಕ್ಷೇಪಣೆ 
ನೀಡುವ ಕುರಿತು. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/04/ಎಫ್‌-145/ವಿಪಿಪಿಎಲ್‌/2011-12/4554 ದಿನಾಂಕ: 07.12.2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ॥ ವಾಸುಕಿ 
ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಹಾವೇರಿ ಜಿಲ್ಲೆಯ ಸವಣೂರು ತಾಲ್ಲೂಕಿನ ಚಿಲ್ಲೂರು ಗ್ರಾಮದಲ್ಲಿ 10.00 ಮೆ.ವ್ಯಾ. ಸಾಮರ್ಥ್ಯದ ಜೈವಿಕ ಇಂಧನ 
ಆಧಾರಿತ ವಿದ್ಯುತ್‌ ಸ್ಥಾವರ ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 423 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 13-01-2012 
ಮೆ। ವಾಸುಕಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಹಾವೇರಿ ಜಿಲ್ಲೆಯ ಸವಣೂರು ತಾಲ್ಲೂಕಿನ ಚಿಲ್ಲೂರು ಗ್ರಾಮದಲ್ಲಿ 10.00 ಮೆ.ವ್ಯಾ. 
ಸಾಮರ್ಥ್ಯದ ಜೈವಿಕ ಇಂಧನ ಆಧಾರಿತ ವಿದ್ಯುತ್‌ ಸ್ಥಾವರ ಸ್ಥಾಪಿಸಲು ಈ ಕೆಳಗಿನ ಷರತ್ತಿಗೊಳಪಟ್ಟು ನಿರಾಕ್ಷೇಪಣೆಯನ್ನು ನೀಡಲಾಗಿದೆ. 


೬೬೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





1. ಅಭಿವೃದ್ಧಿದಾರರು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದಿಂದ ವಿದ್ಯುತ್‌ ರವಾನೆ ವ್ಯವಸ್ಥೆ ಸಂಬಂಧ (Evaluation of 
Power) ಪ್ರತ್ಯೇಕವಾಗಿ ಅನುಮೋದನೆ ಪಡೆಯತಕ್ಕದ್ದು. 

2. ಅಭಿವೃದ್ಧಿದಾರರು ಬೆಸ್ಕಾಂ ಹಾಗೂ ಹೆಸ್ಕಾಂನೊಂದಿಗೆ ತಲಾ 5.00 ಮೆ.ವ್ಯಾ. ವಿದ್ಯುತ್ತಿಗೆ ಸಂಬಂಧಿಸಿದಂತೆ (ಒಟ್ಟು 10.00 ಮೆ.ವ್ಯಾ) 
ವಿದ್ಯುತ್‌ ಖರೀದಿ ಒಪ್ಪಂದವನ್ನು (ಪಿಪಿಎ) ಮಾಡಿಕೊಳ್ಳತಕ್ಕದ್ದು 

3. ಈ ಸ್ಥಾವರಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ/ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತಿತರ ಇಲಾಖೆಗಳಿಂದ ಪಡೆದುಕೊಳ್ಳತಕ್ಕದ್ದು. 

4. ಈ ಸ್ಥಾವರ ಅನುಷ್ಠಾನಗೊಳಿಸುವ ಮುನ್ನ ಅಭಿವೃದ್ಧಿದಾರರು ವಿಸೃತ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) ತಯಾರಿಸಿ ಕ್ರೆಡಲ್‌ 
ಸಂಸ್ಥೆಯಿಂದ ಅನುಮೋದನೆ ಪಡೆಯತಕ್ಕದ್ದು. 

ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌. 387 


ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಅಎನ್‌ 399 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 07.01.2012 

ಮೆ! ವಿಶ್‌ ವಿಂಡ್‌ ಇನ್ಫಾಸ್ಟಕ್ಷರ್‌ ಲಿಮಿಟೆಡ್‌ರವರಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 302 ಎನ್‌ಸಿಇ 2006 ದಿನಾಂಕ: 16.10.2006ರ 
ಆದೇಶದನ್ವಯ ಕೋಲಾರ, ತುಮಕೂರು. ದಾವಣಗೆರೆ, ಬೆ೦ಗಳೂರು ಗ್ರಾಮೀಣ, ಸ ಶಿವಮೊಗ್ಗ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಒಟ್ಟು 477.36 
ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆಮಾಡಿದ್ದು, ಸದರಿ ಆದೇಶ ಭಾಗದ ಕ್ರಮ ಸಂಖ್ಯೆ 4ರಲ್ಲಿ ನಮೂದಿಸಲಾಗಿರುವ 

“ಅಯ್ಯನ ಹಳ್ಳಿ, ಬೀಶನಹಳ್ಳಿ ಹೊಸಹಳ್ಳಿ, ಮಾರಿಕಟ್ಟೆ, ನಿಂಬಳಗೇರೆ, ದಾವಣಗೆರೆ ಜಿಲ್ಲೆ” 
ಎಂಬುದನ್ನು 
“ಅಯ್ಯನಹಳ್ಳಿ, ಬೀಶನಹಳ್ಳಿ, ಹೊಸಹಳ್ಳಿ, ಮಾರಿಕಟ್ಟೆ, ದಾವಣಗೆರೆ ಜಿಲ್ಲೆ ಮತ್ತು ನಿಂಬಳಗೇರೆ, ಬಳ್ಳಾರಿ ಜಿಲ್ಲೆ” 
ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌. 388 


ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಆರ್‌ಡಿ 385 ಎಲ್‌ಜಿಬಿ 2011, ಬೆ೦ಗಳೂರು, ದಿನಾಂಕ: 06.01.2012 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 385 ಎಲ್‌ಜಿಬಿ 2011ರ ಆದೇಶದ ಭಾಗದಲ್ಲಿರುವ ಮಿಥಿಕ್‌ ಸೊಸೈಟಿ ಇಂಡಾಲಜಿ ಎಂದಿರುವುದನ್ನು ದಿ 

ಮಿಥಿಕ್‌ ಸೊಸೈಟಿ ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕೆ. ರಾಮಸ್ವಾಮಿ 
ಪಿ.ಆರ್‌. 390 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಲೋಕಾಯುಕ್ತದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅಪರ ನಿಬಂಧಕ (ವಿಚಾರಣೆಗಳು) ರಾಗಿ 
ನೇಮಕವಾಗಿರುವ ಶ್ರೀ ಸುಧಾರಕರ್‌, ಎ. ಪಂಡಿತ್‌ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ವೇತನವನ್ನು 
ಪುನರ್‌ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ: 1 ಅಧಿಸೂಚನೆ ಸಂಖ್ಯೆ: ಸಿಆಸುಇ 56 ಸೇಲೋಯು 2008 ದಿ: 6.8.2008. 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 172 ಸೇಲೋಯು 2010 ದಿ: 3.9.2010. 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 116 ಸೇಲೋಯು 2011, ದಿ: 26.08.2011. 
ಆದೇಶ ಸಂ: ಸಿಆಸುಇ 564) ಸೇಲೋಯು 2008 (ಭಾ). ದಿ: 27.5.2009. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಸರ್ಕಾರಿ ಆದೇಶ ಸಂ: ಎಲ್‌ಎಡಬ್ಲ್ಯೂ 147 
ಎಲ್‌ಎಸಿ 2009 ದಿ: 30.9.2010 ಮತ್ತು ದಿ: 13.10.2010. 
6. ಕರ್ನಾಟಕ ಲೋಕಾಯುಕ್ತದ ನಿಬಂಧಕರ ದಿ: 20.10.2011ರ ಪತ್ರ ಸಂ: ಕಲೋ,/ಸಿಬ್ಬಂದೀ1)/11/2006-07. 


ಆಹ ಜಾ 


ಡ್‌ pS 
ಪ್ರಸ್ತಾವನೆ 2 

ಶ್ರೀ ಸುಧಾಕರ್‌, ಎ. ಪಂಡಿತ್‌, ನಿವೃತ್ತ ಜಿಲ್ಲಾ ನ್ಯಾಯಧೀಶರು ಇವರನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿಯಿದ್ದ ಅಪರ 
ನಿಬಂಧಕ (ವಿಚಾರಣೆಗಳು) ಹುದ್ದೆಗೆ ಮೇಲೆ (1) ರಲ್ಲಿ ಓದಲಾದ ದಿನಾಂಕ 6.8.2008 ರ ಅಧಿಸೂಚನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಎರಡು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೬೭ 





ವರ್ಷಗಳ ಅವಧಿಗೆ ನೇಮಕಾತಿ ಮಾಡಿದ್ದು, ದಿನಾಂಕ 8.8.2008 ರಿಂದ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರ ಗುತ್ತಿಗೆ ಆಧಾರದ ನೇಮಕಾತಿಯನ್ನು 
ದಿನಾಂಕ: 18.8.2010ರ೦ದ ಜಾರಿಗೆ ಬರುವಂತೆ ಮೇಲೆ (2) ರಲ್ಲಿ ಓದಲಾದ ದಿನಾಂಕ 3.9.2010ರ ಅಧಿಸೂಚನೆಯ ಮೂಲಕ ಮತ್ತೊಂದು ವರ್ಷದ 
ಅವಧಿಗೆ ಮುಂದುವರಿಸಲಾಗಿತ್ತು ತದನಂತರ, ದಿನಾಂಕ 26.8.2011 ರ ಅಧಿಸೂಚನೆಯಲ್ಲಿ (ಮೇಲೆ (3) ರಲ್ಲಿ ಓದಲಾಗಿದೆ) ದಿನಾಂಕ 18.8.2011 
ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಇವರ ಹಾಲಿ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ಮುಂದುವರಿಸಲಾಗಿದೆ. 

ಮೇಲೆ (4) ರಲ್ಲಿ ಓದಲಾಗಿರುವ ದಿ: 27.5.2009ರ ಆದೇಶದಲ್ಲಿ ಶ್ರೀ ಸುಧಾಕರ್‌ ಎ. ಪಂಡಿತ್‌ರವರು ಪಡೆಯುತ್ತಿರುವ ನಿವೃತ್ತಿ 
ವೇತನದೊಂದಿಗೆ $9 5.463/- ಮರುನೇಮಕಾತಿ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ತಿಳಿಸಲಾಗಿತ್ತು 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ಹೊರಡಿಸಿರುವ ಮೇಲೆ (5) ರಲ್ಲಿ ಓದಲಾದ ದಿನಾಂಕ 30.9.2010 ಮತ್ತು 
13.10.2010 ರ ಆದೇಶಗಳಲ್ಲಿ ನಿವೃತ್ತ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವೇತನವನ್ನು ಪೂರ್ವಾನ್ವಯವಾಗಿ ಪರಿಷ್ಕರಿಸಿರುವುದರಿ೦ದ, ತಮ್ಮ ಗುತ್ತಿಗೆ 
ಆಧಾರದ ನೇಮಕಾತಿಯ ವೇತನವನ್ನು ದಿನಾಂಕ 18.8. 2008ರಿಂದ ಪೂರ್ವಾನ್ವಯವಾಗಿ ಪುನರ್‌ನಿಗದಿಪಡಿಸುವಂತೆ ಶ್ರೀ ಸುಧಾಕರ್‌ ಎ. 
ಪಂಡಿತ್‌ರವರು ಸಲ್ಲಿಸಿರುವ ಕೋರಿಕೆಯನ್ನು ಪರಿಗಣಿಸಲು ಮೇಲೆ (6) ರಲ್ಲಿ ಓದಲಾದ ದಿನಾಂಕ 20.10.2011 ರ ಪತ್ರದಲ್ಲಿ ಕರ್ನಾಟಕ 
ಲೋಕಾಯುಕ್ತದ ನಿಬಂಧಕರು ಕೋರಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 116 ಸೇಲೋಯು 2011, ಬೆ೦ಗಳೂರು, ದಿನಾಂಕ: 12.01.2012 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಸುಧಾಕರ್‌ ಎ. ಪಂಡಿತ್‌, ಅಪರ ನಿಬಂಧಕರು (ವಿಚಾರಣೆಗಳು), ಕರ್ನಾಟಕ 
ಲೋಕಾಯುಕ್ತ ಇವರ ವೇತನವನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ 313 (ಬಿ) ಪ್ರಕಾರ ₹ೆ 23,040/- ದಿನಾಂಕ 18.8.2008ರಿಂದ 
ಪೂರ್ವಾನ್ವಯವಾಗಿ ಪುನರ್‌ನಿಗದಿಪಡಿಸಲಾಗಿದೆ. ಈ ಮರುನೇಮಕಾತಿ ವೇತನದೊಂದಿಗೆ ಶ್ರೀಯುತರು ನಿವೃತ್ತಿ ಸಮಯದಲ್ಲಿ ಪಡೆಯುತ್ತಿದ್ದ ಮೂಲ 
ವೇತನವಾದ (ಪರಿಷ್ಕೃತ) ೆ 63,070/- ಕ್ಕೆ ಲಭ್ಯವಾಗುವ ತುಟ್ಟಿಭತ್ಯೆ, ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 
ಆದರೆ, ನಿವೃತ್ತಿ ವೇತನದ ಮೇಲಿನ ತುಟ್ಟಿಭತ್ಯೆಯನ್ನು ಪಡೆಯುವಂತಿಲ್ಲ. ನಿವೃತ್ತಿ ನಂತರದ ಸೇವೆಯನ್ನು ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸುವಂತಿಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ: ಆಇ 1265 ಸೇ-3/2011, ದಿ: 7.12.2011 ಮತ್ತು ಆಇ 1344ನೇ-3/1 ದಿನಾಂಕ 
31.12.2011ಗಳಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 391 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ವಿಷಯ : ಶ್ರೀ ಎಲ್‌. ರಾಧಾಕೃಷ್ಣ, ಕೆಎಎಸ್‌ (ಆಯ್ಕೆ ಶ್ರೇಣಿ) ಇವರು ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಸಕಾಲದಲ್ಲಿ 

ಸಲ್ಲಿಸದಿರುವ ಕಾರಣ ಇವರ ವಿರುದ್ಧ ಶಿಸ್ತು ಕ್ರಮ-ಅ೦ತಿಮ ಆದೇಶ 

ಓದಲಾಗಿದೆ: 1. ದಿನಾಂಕ: 06-07-11 ರ ಕಾರಣ ಕೇಳುವ ನೋಟೀಸು ಸಂಖ್ಯೆ: ಸಿಆಸುಇ 097 ಕೆಎಎಲ್‌ 07 

2. ಶ್ರೀ ಎಲ್‌ ರಾಧಕೃಷ್ಣ, ಕೆಎಎಸ್‌ (ಆಯ್ಕೆ ಶ್ರೇಣಿ) ಇವರ ಉತ್ತರ ದಿನಾಂಕ: 30-09-11 
ಪ್ರಸ್ತಾವನೆ : 

ಶ್ರೀ ಎಲ್‌ ರಾಧಾಕೃಷ್ಣ, ಕೆಎಎಸ್‌ (ಆಯ್ತೆ ಶ್ರೇಣಿ), ಜಂಟೀ ಆಯುಕ್ತರು, ದಾಸರಹಳ್ಳಿ ವಲಯ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಇವರು, ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ, 1966 ರ ನಿಯಮ 23 ರಡಿ ಸಲ್ಲಿಸಿದ್ದ 1997-98 ನೇ ಸಾಲಿನ ಸ್ಥಿರ 
ಮತ್ತು ಚರಾಸ್ತಿ ವಿವರಗಳನ್ನು ಪರಾಮರ್ಶಿಸಲು ಕೆಲವೊ೦ದು ಅಂಶಗಳಿಗೆ ಹೆಚ್ಚುವರಿ ಮಾಹಿತಿ ಒದಗಿಸುವಂತೆ, ದಿನಾ೦ಕ: 19-11-98 ರ ಪತ್ರ ಸಂಖ್ಯೆ: 
ಸಿಆಸಿ 025 ಸೇಆಆ 93 ಅನ್ನು ಬರೆಯಲಾಗಿತ್ತು. ನಂತರ, ದಿನಾ೦ಕ: 10-08-2000, 28-11-2001 ರಂದು ನೆನಪೋಲೆಗಳನ್ನು ಬರೆದಿದ್ದು, 
1999-2000 ಮತ್ತು 2000-01 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಸಲ್ಲಿಸುವಂತೆ ತಿಳಿಸಲಾಗಿತ್ತು. ನಂತರ, ದಿನಾಂಕ: 20-09-03 
ರಂದು ನೆನಪೋಲೆ ಬರೆಯುತ್ತಾ, 1999-2000 ರಿಂದ 2002-03 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಸಲ್ಲಿಸುವಂತೆ ತಿಳಿಸಲಾಗಿತ್ತು. 
ಆದರೆ, ಶ್ರೀ ರಾಧಕೃಷ್ಣ ರವರು ದಿನಾ೦ಕ: 23-12-04 ರಂದು 2003-04 ನೇ ಸಾಲಿನ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಮಾತ್ರ ಸಲ್ಲಿಸುತ್ತಾ, 
ಹೆಚ್ಚುವರಿ ಅಂಶಗಳಿಗೆ ಮಾಹಿತಿ ಸಲ್ಲಿಸಿರುವುದಿಲ್ಲ. 

2. ನಂತರ ಈ ಹಿಂದೆ ಕೋರಲಾದ ಹೆಚ್ಚುವರಿ ಅಂಶಗಳಿಗೆ ಮಾಹಿತಿ ನೀಡುವಂತೆಯೂ ಮತ್ತು 1999-2000 ರಿಂದ 2003-04 ನೇ 
ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಸಲ್ಲಿಸುವಂತೆ ದಿನಾಂಕ: 01-04-05 ರಂದು ಮತ್ತೊಂದು ಪತ್ರ ಬರೆದಿದ್ದು, ಈ ಪತ್ರಕ್ಕೂ ಯಾವುದೇ 
ಪ್ರತಿಕ್ರಿಯೆ ಬಾರದ ಕಾರಣ, ಈಗ ಸಲ್ಲಿಸಲು ಬಾಕಿ ಇರುವ ಮಾಹಿತಿಗಳ ಜೊತೆಗೆ 2004-05 ಮತ್ತು 2005-06 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ 
ವಿವರಗಳನ್ನು ಒಂದು ವಾರದ ಒಳಗಾಗಿ ಸಲ್ಲಿಸುವಂತೆಯೂ, ಇದಕ್ಕೆ ತಪ್ಪಿದಲ್ಲಿ ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುವುದೆಂದು ದಿನಾಂಕ: 
11-05-06 ರಂದು ಪತ್ರ ಬರೆಯಲಾಗಿದೆ. ನಂತರ, ಈ ಎಲ್ಲಾ ಪತ್ರಗಳನ್ನು ಉಲ್ಲೇಖಿಸುತ್ತಾ, ಸಲ್ಲಿಸಲು ಬಾಕಿ ಇರುವ ಮಾಹಿತಿ ಮತ್ತು 2004-05 
ರಿಂದ 2006-07 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ವಾರದ ಒಳಗಾಗಿ ಸಲ್ಲಿಸುವಂತೆ ಬರೆಯಲಾದ ದಿನಾಂಕ: 25-06-07 ರ ಪತ್ತಕ್ಕೆ 
ಅಧಿಕಾರಿಯು 2004-05 ರಿಂದ 2006-07 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಮಾತ್ರ ಸಲ್ಲಿಸುತ್ತಾ, ಇತರೇ ಮಾಹಿತಿಗಳನ್ನು 
ಸಲ್ಲಿಸಿರುವುದಿಲ್ಲ. 


೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





3. ಈ ಅಧಿಕಾರಿಯು ಸಲ್ಲಿಸಿದ 2004-05 ರಿಂದ 2006-07 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳು ಕ್ರೋಢೀಕೃತಗೊಂಡಿದ್ದು, 
ಅಪೂರ್ಣವಾಗಿದ್ದ ಕಾರಣ ಮತ್ತು 1997-98 ನೇ ಸಾಲಿನ ನಂತರದ ಅವಧಿಯ ಸ್ಥಿರ ಮತ್ತು ಚರಾಸ್ತಿ ವಿವರಗಳು ಪರಾಮರ್ಶಿಸಲು ಬಾಕಿ ಇರುವ 
ಕಾರಣ, ಎಲ್ಲ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಪರಾಮರ್ಶಿಸುವಲ್ಲಿ ಅನಗತ್ಯ ವಿಳಂಬವಾಗುತ್ತಿರುವುದರಿ೦ದ, ಸಕಾಲದಲ್ಲಿ ವಿವರಗಳನ್ನು 
ಸಲ್ಲಿಸದಿರುವುದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳ ಉಲ್ಲಂಘನೆಯಾಗಿದ್ದು, ಇದಕ್ಕೆ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ತಡೆಹಿಡಿಯುವ ದಂಡನೆ ವಿಧಿಸಬಹುದಾಗಿದ್ದು ಮತ್ತು ಈ ವಿಷಯವು ವಿಧಾನ ಮಂಡಲದಲ್ಲಿ ಚರ್ಚೆಯಾಗಿರುವುದನ್ನು ಉಲ್ಲೇಖಿಸುತ್ತಾ ಸಲ್ಲಿಸಲು ಬಾಕಿ 
ಇರುವ ಎಲ್ಲ ಮಾಹಿತಿ/ಸ್ಥಿರ ಮತ್ತು ಚರಾಸ್ತಿ ವಿವರಗಳನ್ನು ಹತ್ತು ದಿನಗಳ ಒಳಗಾಗಿ ಸಲ್ಲಿಸುವಂತೆ ದಿನಾಂಕ: 21-11-08 ರಂದು ಅಧಿಕಾರಿಗೆ ಅರೆ 
ಸರ್ಕಾರಿ ಪತ್ರ ಬರೆಯಲಾಯಿತು. ಈ ಪತ್ರಕ್ಕೂ ಯಾವುದೇ ಪ್ರತಿಕ್ರಿಯೆ ಸದರಿಯವರಿಂದ ಬಾರದ ಕಾರಣ, ದಿನಾಂಕ: 16-04-09, 23-08-10 ಮತ್ತು 
01-10-10 ರಂದು ನೆನಪೋಲೆ ಬರೆಯಲಾಯಿತು. ಇದಕ್ಕೂ ಅಧಿಕಾರಿಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ, ಸರ್ಕಾರಿ ಪತ್ರಗಳಲ್ಲಿನ 
ಸೂಚನೆಗಳನ್ನು ಗಂಭೀರವಾಗಿ ಪರಿಗಣಿಸದೇ ತಾತ್ಸಾರ ಧೋರಣೆ ತಳೆದಿರುವ ಅಧಿಕಾರಿಯ ವರ್ತನೆಯ ಬಗ್ಗೆ ಕರ್ನಾಟಕ ನಾಗರಿಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳಡಿ ಶಿಸ್ತು ಕ್ರಮ ಏಕೆ ಕೈಗೊಳ್ಳಬಾರದು ಎಂಬುದಕ್ಕೆ ಹದಿನೈದು ದಿನಗಳ ಒಳಗಾಗಿ ವಿವರಣೆ 
ಸಲ್ಲಿಸುವಂತೆ ದಿನಾಂಕ: 05-03-11 ರಂದು ಕಾರಣ ಕೇಳುವ ನೋಟೀಸನ್ನು ಜಾರಿಗೊಳಿಸಲಾಯಿತು. ಆಪಾದಿತ ಅಧಿಕಾರಿ ಶ್ರೀ ರಾಧಾಕೃಷ್ಣ ರವರು ಈ 
ನೋಟೀಸಿಗೂ ವಿವರಣೆ ಸಲ್ಲಿಸಿರುವುದಿಲ್ಲ. 

4. ದಿನಾಂಕ: 29-05-2000 ರ ಸುತ್ತೋಲೆ ಸಂಖ್ಯೆ: ಸಿಆಸುಇ 37 ಸೇಆಇ 2000 ರ ಪ್ರಕಾರ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯು 
ಆಯಾ ವರ್ಷದಲ್ಲಿ ಸಂಪಾದಿಸಿರುವ ಸ್ಥಿರಾಸ್ತಿ ಮಾಹಿತಿ ಸಹಿತ ಅವರ ಸೇವಾವಧಿಯಲ್ಲಿ ಗಳಿಸಿರುವ ಪ್ರತಿಯೊಂದು ಸ್ಥಿರಾಸ್ತಿ ವಿವರಗಳನ್ನು ಕಡ್ಡಾಯವಾಗಿ 
ನಮೂದಿಸತಕ್ಕದ್ದೆಂದು ತಿಳಿಸಿದ್ದರೂ, ಶ್ರೀ ರಾಧಾಕೃಷ್ಣ ಕೆಎಎಸ್‌ ರವರು ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಈ ಸೂಚನೆಯನ್ನು 
ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿರುವುದು ಮತ್ತು ಸರ್ಕಾರಿ ಪತ್ರಗಳಲ್ಲಿನ ಸೂಚನೆಗಳನ್ನು ಗಂಭೀರವಾಗಿ ಪರಿಗಣಿಸದೇ ತಾತ್ಸಾರ ಧೋರಣೆ ತಳೆದಿರುವ 
ವರ್ತನೆಯಿಂದಾಗಿ ಅನಗತ್ಯ ಪತ್ರ ವ್ಯವಹಾರ ನಡೆಯಲು ಕಾರಣಕರ್ತರಾಗಿ, ಸರ್ಕಾರದ ಆರ್ಥಿಕ, ಸಮಯ ಮತ್ತು ಮಾನವ ಸಂಪನ್ಮೂಲವು 
ಅನಗತ್ಯವಾಗಿ ವ್ಯಯವಾಗಲು ಕಾರಣಕರ್ತರಾಗುವ ಮೂಲಕ ಇವರ ನಡತೆಯು, ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ, 1966 ರ 
ನಿಯಮ 3 ಕ್ಕೆ ಎರುದ್ಧದ ಹಾಗೂ ಒಬ್ಬ ಸರ್ಕಾರಿ ನೌಕರನಿಗೆ ತರವಲ್ಲದ ನಡತೆಯಾಗಿದ್ದು, ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಇವರ ಎರುದ್ಧ 
ಶಿಸ್ತು ಕ್ರಮವನ್ನು ಪ್ರಾರಂಭಿಸಿ, ದುರ್ನಡತೆಯ ಆರೋಪಕ್ಕೆ ವಿವರಣೆಯೊಂದಿಗೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು, 1957 ರ ನಿಯಮ 12 ರಡಿ ನೋಟೀಸನ್ನು ಜಾರಿಗೊಳಿಸಲಾಗಿದೆ. 

5. ಆರೋಪಿತ ಅಧಿಕಾರಿ ಶ್ರೀ ಎಲ್‌. ರಾಧಾಕೃಷ್ಣ, ಕೆಎಎಸ್‌ (ಆಯ್ಕೆ ಶ್ರೇಣಿ) ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ಕಾರ್ಯದ 
ಒತ್ತಡದಿಂದಾಗಿ ಸಕಾಲದಲ್ಲಿ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದೂ, ಹೆಚ್ಚುವರಿ ಮಾಹಿತಿ ಕೋರಿ ಬರೆದ ಸರ್ಕಾರಿ ಪತ್ರಗಳು ನನ್ನ ಕೈ 
ಸೇರಿರುವುದಿಲ್ಲವೆಂದೂ, ಸುಮಾರು ವರ್ಷಗಳು ಕಳೆದಿರುವುದರಿಂದ ಹಲವಾರು ಮಾಹಿತಿಗಳು ಲಭ್ಯವಿರುವುದಿಲ್ಲವೆಂದೂ ತಿಳಿಸುತ್ತಾ, ಈಗಾಗಲೇ 
ಸಲ್ಲಿಸಿರುವ ಸ್ಥಿರ ಮತ್ತು ಚರಾಸ್ತಿ ವಿವರಗಳ ಬದಲಿಗೆ ಈಗ ಸಲ್ಲಿಸುತ್ತಿರುವ 1997-98 ರಿಂದ 2010-11 ನೇ ಸಾಲುಗಳ ಸ್ಥಿರ ಮತ್ತು ಚರಾಸ್ತಿ 
ವಿವರಗಳನ್ನು ಪರಿಗಣಿಸುವಂತೆ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂತಹ ಲೋಪಕ್ಕೆ ಆಸ್ಪದ ನೀಡುವುದಿಲ್ಲವೆಂದು ತಿಳಿಸಿ ಶಿಸ್ತು ಕ್ರಮವನ್ನು 
ಕೈಬಿಡುವಂತೆ ಮನವಿ ಮಾಡಿರುತ್ತಾರೆ. 

6. ಸರ್ಕಾರವು, ದುರ್ನಡತೆಯ ವಿವರಗಳನ್ನು ಮತ್ತು ಆರೋಪಿತ ಅಧಿಕಾರಿಯು ಸಲ್ಲಿಸಿರುವ ಉತ್ತರವನ್ನು ಕೂಲಂಕಷವಾಗಿ ಪರಿಶೀಲಿಸಿ, 
ಕಛೇರಿ ಕೆಲಸದ ಒತ್ತಡದಿಂದಾಗಿ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಕಾಲದಲ್ಲಿ ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲವೆಂಬ 
ಆರೋಪಿತ ಅಧಿಕಾರಿಯ ನಿಲುವನ್ನು ಹಾಗೂ ವಿವರಣೆಯನ್ನು ಒಪ್ಪಲು ಸಾಧ್ಯವಿಲ್ಲವೆಂದೂ, ಸ್ಥಿರಾಸ್ತಿ ಮತ್ತು ಚರಾಸ್ತಿ ವಿವರಗಳನ್ನು ಸರ್ಕಾರಕ್ಕೆ ಪ್ರತಿ 
ವರ್ಷವೂ ಸಕಾಲದಲ್ಲಿ ಸಲ್ಲಿಸುವುದು ಆರೋಪಿತ ಅಧಿಕಾರಿಯ ಜವಾಬ್ದಾರಿಯಾಗಿದ್ದು, ಮಾಡಿರುವ ಲೋಪಕ್ಕಾಗಿ ನೀಡಿರುವ ವಿವರಣೆಯನ್ನು ಒಪ್ಪಲು 
ಸಾಧ್ಯವಿಲ್ಲವೆಂದು ಅಭಿಪ್ರಾಯಪಡುತ್ತಾ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 097 ಕೆಇವಿ 07, ಬೆಂಗಳೂರು, ದಿನಾಂಕ: 13.01.2012 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ, 1957 ರ ನಿಯಮ 12ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅದೇ ನಿಯಮದ ನಿಯಮ &8(11) ರ ಪ್ರಕಾರ, ಸರ್ಕಾರವು, 
ಶ್ರೀ ಎಲ್‌. ರಾಧಾಕೃಷ್ಣ, ಕೆಎಎಸ್‌ (ಆಯ್ಕೆ ಶ್ರೇಣಿ), ಜಂಟಿ ಆಯುಕ್ತರು, ದಾಸರಹಳ್ಳಿ, ವಲಯ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಇವರ ಮುಂದಿನ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಇಲ್ಲದಂತೆ (without cumulative effect) ತಡೆಹಿಡಿಯುವ 
ದಂಡನೆ ವಿಧಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವ ಬಸವರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 392 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-2) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಟ್‌ 





ಯುವಜನ ಸೇವಾ ಸಚಿವಾಲಯ 
ವಿಷಯ : ಕೊಡಗು ಜಿಲ್ಲೆಯ ಕೂಡಿಗೆ ಕ್ರೀಡಾ ಶಾಲೆಗೆ ಮುಖ್ಯೋಪಾಧ್ಯಾಯರ ಹುದ್ದೆಯನ್ನು ಸೃಜಿಸುವ ಬಗ್ಗೆ - ಆದೇಶ. 
ಓದಲಾಗಿದೆ: 1 ದಿನಾಂಕ: 29-06-1982ರ ಇಡಿ 74 ಇಪಿಇ 82 ನೇ ಸಂಖ್ಯೆಯ ಸರ್ಕಾರದ ಆದೇಶ. 

2. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕುರಿತಂತೆ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 13-12-2010 ರಂದು ಜರುಗಿದ 
ಇಲಾಖೆಯ ವೃಂದ ಪರಿಶೀಲನಾ ಸಮಿತಿ ಸಭೆಯ ನಡವಳಿಗಳು. 

3. ದಿನಾಂಕ: 11-07-2011ರ ಡಿವೈಎಸ್‌ಎಸ್‌/ಸಿ1/23/2011-12ನೇ ಸಂಖ್ಯೆಯ ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆಯ ನಿರ್ದೇಶಕ ರವರ ಪತ್ರ. 

4. ದಿನಾಂಕ: 05-11-2011ರ ಡಿವೈಎಸ್‌ಎಸ್‌/ಸಿ1/23/2011-12ನೇ ಸಂಖ್ಯೆಯ ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆಯ ನಿರ್ದೇಶಕ ರವರ ಪತ್ರ. 

ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ದಿನಾಂಕ: 29-06-1982ರ ಸರ್ಕಾರಿ ಆದೇಶದಲ್ಲಿ ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ ಒಂದು ಪೂರ್ಣ 
ಪ್ರಮಾಣದ ಕ್ರೀಡಾ ಶಾಲೆಯನ್ನು ತೆರೆಯಲು, ಇತರೆ ಹುದ್ದೆಗಳೊಂದಿಗೆ ಒಂದು ಮುಖ್ಯೋಪಾಧ್ಯಾಯರ ಹುದ್ದೆ ಮತ್ತು ಒಂದು ಸಹ ಶಿಕ್ಷಕ ಹುದ್ದೆಯು 
ಮಂಜೂರಾಗಿದ್ದು, ಈ ಹುದ್ದೆಗಳಿಗೆ ತಗಲುವ ವೆಚ್ಚಗಳನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಭರಿಸುವಂತೆ ಆದೇಶಿಸಲಾಗಿರುತ್ತದೆ. 

ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 13-12-2010 ರಂದು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳ ತಿದ್ದುಪಡಿ ಕುರಿತಂತೆ ಸರ್ಕಾರದ ಅಪರ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ನಡೆದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ 
ವೃಂದ ಪರಿಶೀಲನಾ ಸಮಿತಿ ಸಭೆಯ ನಡೆವಳಿಯಲ್ಲಿ ಪ್ರಸ್ತುತ ಕೊಡಗು ಜಿಲ್ಲೆಯ ಕೂಡಿಗೆ ಹಾಗೂ ಬೆಂಗಳೂರಿನ ವಿದ್ಯಾನಗರದಲ್ಲಿ ಕ್ರೀಡಾಶಾಲೆಗಳಿದ್ದು, 
ಎರಡು ಮುಖ್ಯೋಪಾಧ್ಯಾಯರ ಹುದ್ದೆ ಅಗತ್ಯವಿರುವ ಕಾರಣ, ಮತ್ತೊಂದು ಹುದ್ದೆಯನ್ನು ಸೃಜಿಸಿ ಅಳವಡಿಸಬೇಕೆಂದೂ ಮತ್ತು ಇದಕ್ಕೆ ಆರ್ಥಿಕ 
ಇಲಾಖೆಯ ಅನುಮೋದನೆಯನ್ನು ಪಡೆಯಬೇಕೆಂದು ನಿರ್ಣಯಿಸಲಾಗಿದೆ. 

ಹಾಲಿ ಜಾರಿಯಲ್ಲಿರುವ ಕರ್ನಾಟಕ ಸಾಮಾನ್ಯ ಸೇವೆಗಳು (ಯುವಜನ ಸೇವಾ ಮತ್ತು ಕ್ರೀಡಾ ನಿರ್ದೇಶನಾಲಯ) (ನೇಮಕಾತಿ) 
ನಿಯಮಗಳು-2011ರಲ್ಲಿ ಮುಖ್ಯೋಪಾಧ್ಯಾಯರ 01-ತಾತ್ಕಾಲಿಕ ಹುದ್ದೆಯನ್ನು ವೇತನ ಶ್ರೇಣಿ ರೂ. 11400-21600ರಲ್ಲಿ ತೋರಿಸಲಾಗಿದೆ. 

ಕೂಡಿಗೆ ಕ್ರೀಡಾ ಶಾಲೆಯಲ್ಲಿ ಒಟ್ಟು 135 ಕ್ರೀಡಾಪಟುಗಳು ವಾಸವಾಗಿದ್ದು, ಇವರುಗಳ ಯೋಗಕ್ಷೇಮ, ಶಾಲೆಯ ಆಡಳಿತ ವ್ಯವಹಾರ, 
ಶೈಕ್ಷಣಿಕ ಮತ್ತು ಕ್ರೀಡಾ ಪ್ರಗತಿಯ ಸಂಪೂರ್ಣ ಜವಬ್ದಾರಿಯನ್ನು ಮುಖ್ಯೋಪಾಧ್ಯಾಯರು ವಹಿಸಬೇಕಾಗಿರುವುದರಿಂದ ಹಾಗೂ ಶೈಕ್ಷಣಿಕ ವರ್ಷವು 
ಪ್ರಾರಂಭವಾಗಿರುವುದರಿಂದ ಇದೊಂದು ವಿಶೇಷ ಮತ್ತು ತುರ್ತು ಪ್ರರಕಣವೆಂದು ಪರಿಗಣಿಸಿ, ಕೂಡಿಗೆ ಕ್ರೀಡಾಶಾಲೆಗೆ ಒಂದು ಮುಖ್ಯೋಪಾಧ್ಯಾಯರ 
ಹುದ್ದೆಯನ್ನು ವೇತನ ಶ್ರೇಣಿ ರೂ. 11,400-21600 ರಲ್ಲಿ ಸೃಜಿಸಿ ಕೂಡಲೇ ಆದೇಶಿಸುವಂತೆ ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 11-07-2011 ರ 
ಪತ್ರದಲ್ಲಿ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರು ಪಸ್ತಾಪಿಸಿರುತ್ತಾರೆ. 

ಈ ಹಿಂದೆ, ಕೂಡಿಗೆ ಕ್ರೀಡಾ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದ 
ಮುಖ್ಯೋಪಾಧ್ಯಾಯರಾದ ಶ್ರೀ ಹೆಚ್‌.ಹೆಚ್‌. ಸುಂದರ್‌ ರವರು, ನಿಯೋಜನೆ ಅವಧಿ ಮುಗಿದ ಕಾರಣ 1992ರಲ್ಲಿ ಮಾತೃ ಇಲಾಖೆಗೆ 
ಹಿಂದಿರುಗಿರುತ್ತಾರೆ ಮತ್ತು ಕ್ರೀಡಾ ಶಾಲೆಯ ಹೊಣೆಗಾರಿಕೆಯನ್ನು ಹಿರಿಯ ಅಧ್ಯಾಪಕಿಯಾದ ಶ್ರೀಮತಿ ಪಿ. ಕುಂತಿ ಕುಮಾರಿ ಇವರಿಗೆ ವಹಿಸಿಕೊಟ್ಟಿದ್ದು, 
ಮುಖ್ಯೋಪಾಧ್ಯಾಯರ ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ಸದರಿಯವರು ನಿರ್ವಹಿಸುತ್ತಾ ಬಂದಿರುತ್ತಾರೆ. ನಂತರದಲ್ಲಿ ಮುಖ್ಯೋಪಾಧ್ಯಾಯರ 
ಹುದ್ದೆಯನ್ನು ಭರ್ತಿ ಮಾಡುವುದು, ಅದಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಭರಿಸುವ ಯಾವುದೇ ಕ್ರಮ 
ಕೈಗೊಂಡಿರುವುದಿಲ್ಲ. ದಿನಾ೦ಕ: 05-04-2011 ರಂದು ಪ್ರಕಟಗೊಂಡ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿ ಒಂದು ಮುಖ್ಯೋಪಾಧ್ಯಾಯರ ಹುದ್ದೆ ಮಾತ್ರ ಇದೆ ಹಾಗೂ 2010-11ನೇ ಸಾಲಿನ ಅಪೆಂಡಿಕ್ಸ್‌-ಬಿ ಯಲ್ಲಿಯೂ ಸಹಾ ಕ್ರೀಡಾ ಶಾಲೆಯ 
ಒಂದೇ ಮುಖ್ಯೋಪಾಧ್ಯಾಯರ ಹುದ್ದೆ ಇರುವುದಾಗಿ ನಮೂದಿಸಲಾಗಿದೆ. 

ಮೇಲ್ಕಂಡ ವಿವರಗಳ ಹಿನ್ನೆಲೆಯಲ್ಲಿ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರು, ಮೇಲೆ ಓದಲಾದ (4)ರ ಪತ್ರದ 
ಮೂಲಕ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆಯನ್ನು ಸಲ್ಲಿಸಿ, ದಿನಾಂಕ: 29-06-1982ರ ಸರ್ಕಾರಿ ಆದೇಶ ಸಂಖ್ಯೆ ಇಡಿ 74 ಇಪಿಇ 82 ರಲ್ಲಿ 
ಸೃಜಿಸಲಾಗಿರುವ ಕೂಡಿಗೆ ಕ್ರೀಡಾ ಶಾಲೆಯ ಮುಖ್ಯೋಪಾಧ್ಯಾಯ ಹುದ್ದೆಯು ರದ್ದಾಗಿರುವ ಬಗ್ಗೆ ಯಾವುದೇ ಆದೇಶಗಳು, ದಾಖಲೆಗಳು ಲಭ್ಯವಿರದ 
ಕಾರಣ ಈ ಹುದ್ದೆಯನ್ನು ಮುಂದುವರೆಸಿ, ಈ ಹುದ್ದೆಗೆ ಸಂಬಂಧಿಸಿದ ವೆಚ್ಚವನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದಲೇ ಭರಿಸಲು 
ಮತ್ತು ಇಲಾಖೆಯ ಪ್ರಸಕ್ತ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ ಅಳವಡಿಸಿ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಯುಸೇಇ 64 ಯುಇಸೇ 09 ಬೆಂಗಳೂರು, ದಿನಾಂಕ: 19-01-2012 

ಪ್ರಸ್ತಾವನೆಯಲ್ಲಿನ ವಿವರಣೆಗಳ ಹಿನ್ನೆಲೆಯಲ್ಲಿ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವ್ಯಾಪ್ತಿಗೊಳಪಡುವ ಕೊಡಗು ಜಿಲ್ಲೆಯ 
ಕೂಡಿಗೆ ಕ್ರೀಡಾ ಶಾಲೆಯಲ್ಲಿ ವೇತನ ಶ್ರೇಣಿ ರೂ. 11400-21600 ರಲ್ಲಿ ಮುಖ್ಯೋಪಾಧ್ಯಾಯರ ಒಂದು ಹುದ್ದೆಯನ್ನು ಹೊಸದಾಗಿ ಸೃಜಿಸಲು ಈ 
ಮೂಲಕ ಆದೇಶಿಸಲಾಗಿದೆ. 

ಈ ಆದೇಶವನ್ನು, ದಿನಾ೦ಕ: 05-01-2012ರ ಆ.ಇ. 1119 ವೆಚ್ಚ-7/2011ನೇ ಸಂಖ್ಯೆಯ ಅನಧಿಕೃತ ಟಿಪ್ಪಣಿಯ ಮೂಲಕ ಆರ್ಥಿಕ ಇಲಾಖೆ 
(ವೆಚ್ಚ-7 ಮತ್ತು 8) ನೀಡಿರುವ ಸಹಮತದ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ. ಶ್ರೀನಿವಾಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 399 ಯುವಜನ ಸೇವಾ ಇಲಾಖೆ 


೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಶಿಕ್ಷಣ ಸಚಿವಾಲಯ 
ವಿಷಯ : ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ (ಗ್ರೂಪ್‌ ಡಿ) ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ 
ಭರ್ತಿ ಮಾಡುವ ಕುರಿತು. 
ಓದಲಾಗಿದೆ: 1 ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಅಧಿಸೂಚನೆ ಸಂಖ್ಯೆ: ಡಿಟಿಇ 15 ಇಎಸ್‌ಟಿ (3)/07 ದಿನಾಂಕ: 19-02-2008. 
2. ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ ಡಿಟಿಇ 15 ಇಎಸ್‌ಟಿ (3)07 ದಿನಾಂಕ: 
12-11-2009 (ಪುಟ 3) 
3. ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ ಡಿಟಿಇ 15 ಇಎಸ್‌ಟಿ (3)/07/2937 ದಿನಾಂಕ: 17-11-2009. 
(ಪುಟ 14) 
4. ಸರ್ಕಾರಿ ಪತ್ರ ಸಂಖ್ಯೆ: ಇಡಿ 295 ಟಿಪಿಇ 2009 ದಿನಾಂಕ: 16-02-2010. 
ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ ಡಿಟಇ 15 ಇಎಸ್‌ಟಿ (3)/07/26 ದಿನಾಂಕ: 06-4-2010. 
(ಪುಟ 276) 
6. ಸರ್ಕಾರದ ಪತ್ರ ಸಂಖ್ಯೆ ಇಡಿ 295 ಟಿಪಿಇ 2009 ದಿನಾಂಕ: 15-03-2011. 
ಪ್ರಸ್ತಾವನೆ : 
ಮೇಲೆ ಕ್ರಮ ಸಂಖ್ಯೆ: (0ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ತಾಂತ್ರಿಕ ಶಿಕ್ಷಣ ನಿರ್ದೇಶಕರು, ತಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುವ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜು ಮತ್ತು ಸರ್ಕಾರಿ ಪಾಲಿಟಿಕ್ಸಿಕ್‌ಗಳಲ್ಲಿ ಖಾಲಿ ಇರುವ 241 ಸಹಾಯಕ (ಗ್ರೂಪ್‌-ಡಿ) ಹುದ್ದೆಗಳನ್ನು ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. 
ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಈ ಅಧಿಸೂಚನೆಗೆ ನೇಮಕಾತಿ ಕೋರಿ ಸುಮಾರು 23000 ಅರ್ಜಿಗಳು ಸ್ವೀಕೃತವಾಗಿದ್ದು. 
ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿದ್ಯಾರ್ಹತೆ / ಸೇವಾನುಭವ ಇತ್ಯಾದಿಗಳನ್ನು ಆಯಾ ಟ್ರೇಡ್‌ಗಳ ತಜ್ಞರ ಸಮಿತಿಯಿಂದ ಪರಿಶೀಲಿಸಲಾಗಿ ಅರ್ಜಿ 
ಸಲ್ಲಿಸಿರುವವರ ಪೈಕಿ 4672 ಅರ್ಜಿಗಳು ಪುರಸ್ಕೃತಗೊ೦ಡು ಉಳಿದ 18074 ಅರ್ಜಿಗಳು ತಿರಸ್ಕೃತಗೊಂಡಿರುವುದಾಗಿ ತಿಳಿಸಿರುತ್ತಾರೆ. ತಾಂತ್ರಿಕ ಶಿಕ್ಷಣ 
ಇಲಾಖೆಯ ಇಲಾಖಾ ವೃಂದ ಮತ್ತು ನೇಮಕಾತಿ ನಿಯಮಗಳು 2006ರಲ್ಲಿ ಸಹಾಯಕ ಹುದ್ದೆಗಳಲ್ಲಿ ಈ ಕೆಳಕಂಡಂತಹ ನೇಮಕಾತಿ ನಿಯಮಗಳನ್ನು 


ರೂಪಿಸಲಾಗಿರುತ್ತದೆ. 
1. Must have passed S.S.L.C. and 
2. Must have put in a service of not less than one year in appropriate trade of Engineering/Technology. 
3. In case of candidate applying for Automobile subjects must have posses Current Heavy duty Driving Licence. 


ಮುಂದುವರೆದು, ತಾಂತ್ರಿಕ ಶಿಕ್ಷಣ ನಿರ್ದೇಶಕರು ಕರ್ನಾಟಕ ಸಿವಿಲ್‌ ಸೇವೆಗಳು (ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ 
(ಸಾಮಾನ್ಯ) ನೇಮಕಾತಿಯ ನಿಯಮ 2006ರಲ್ಲಿ ಗ್ರೂಪ್‌-ಡಿ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಕೆಳಕಂಡಂತೆ ನಿಯಮ ರೂಪಿಸಲಾಗಿದ್ದು 
ಅದರ ಉದೃತ ಭಾಗ ಈ ಕೆಳಕಂಡಂತಿದೆ: 

(1) Notwithstanding anything contained in these rules, or the rules of recruitment specially made in respect of any service 
or posts, the recruitment to the post of Drivers in Group C and those in Group D shall be made by the appointing authority in the 
order of merit on the basis of aggregate of the percentage of total marks secured by the candidates in the qualifying examination 
specified in the rules of recruitment taking in the consideration the orders in force relating to reservation. If two or more candidates 
secure equal percentage of marks in the qualifying examination, the order of merit of such candidates shall be fixed on the basis of 
their age, the person older in age being placed higher in the order of merit. 

ಈ ಅಧಿಸೂಚನೆಯನ್ವಯ ಎಲ್ಲಾ ಹುದ್ದೆಗಳನ್ನು ಮೆರಿಟ್‌ ಆಧಾರದ ಮೇಲೆ ಮಾತ್ರ ಭರ್ತಿ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು 
ಎಸ್‌.ಎಸ್‌.ಎಲ್‌.ಸಿ. ವಿದ್ಯಾರ್ಹತೆಯಲ್ಲಿ ಪಡೆದ ಒಟ್ಟು ಅಂಕಗಳ ಮೆರಿಟ್‌ ಆಧಾರದ ಮೇರೆಗೆ ಹಾಗೂ ಸೇವಾನುಭವದ ಕುರಿತು ಸಂದರ್ಶನದಲ್ಲಿ 
ನೀಡಲಾಗುವ ಒಟ್ಟು ಅಂಕಗಳನ್ನು (50450) ಆಧರಿಸಿ ಮೆರಿಟ್‌ನ್ನು ನಿಗಧಿಪಡಿಸುವ ಮೂಲಕ ಹಾಗೂ ಎಲ್ಲಾ ಮೂಲ ದಾಖಲೆಗಳನ್ನು ಪರಿಶೀಲಿಸಿ 
15ರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆದು ಆಯ್ಕೆ ಮಾಡಲು ಕರ್ನಾಟಕ ನಾಗರೀಕ ಸೇವೆಗಳು (ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ 
ಮತ್ತು ಆಯ್ಕೆ (ಸಾಮಾನ್ಯ) ನೇಮಕಾತಿಯ ನಿಯಮ 2006ರ ನಿಯಮಗಳನ್ನು ಸಡಿಲಿಸಿ ಸರ್ಕಾರದ ಆದೇಶವನ್ನು ಹೊರಡಿಸಲು ಕೋರಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ ದಿನಾಂಕ: 16-11-2009ರಂದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 
ಕಾರ್ಯಗಾರ ಸಹಾಯಕ (ಗ್ರೂಪ್‌-ಡಿ) ಇವರ ನೇರ ನೇಮಕಾತಿ ಕುರಿತು ಇಲಾಖಾ ನೇಮಕಾತಿ ಸಮಿತಿಯ ಪೂರ್ವಭಾವಿ ಸಮಿತಿಯ ನಡವಳಿಗಳನ್ನು 
ಸರ್ಕಾರದ ಅವಗಾಹನೆಗಾಗಿ ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ: (4)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 19 ಎಸ್‌ಇಆರ್‌ 2006 ದಿನಾಂಕ: 14-08- 
2006ರ ನಿಯಮಗಳ ಸಡಿಲಿಕೆಗೆ ಸಮರ್ಥನೀಯ ಕಾರಣಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸಂದರ್ಶನಕ್ಕೆ ಅವಕಾಶ ಇಲ್ಲದಿರುವ ಬಗ್ಗೆ 
ಹಾಗೂ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ; 792/2007ರ ಮೇಲೆ ನೀಡಿರುವ ತೀರ್ಪು. ಸರ್ವೋಚ್ಛ ನ್ಯಾಯಾಲಯವು 
ಅಶೋಕ್‌ಕುಮಾರ್‌ ಯಾದವ್‌ ವಿರುದ್ಧ ಹರಿಯಾಣ ರಾಜ್ಯ ಪ್ರಕರಣದಲ್ಲಿ ನೀಡಿರುವ ತೀರ್ಪನ್ನು ಹಾಗೂ ಸರ್ವೋಚ್ಛ ನ್ಯಾಯಾಲಯವು ಆಂಧ್ರಪ್ರದೇಶ 
ಲೋಕಸೇವಾ ಆಯೋಗ ವಿರುದ್ಧ ಬಿ. ಸ್ವಪ್ನಾ ಇವರ ಪ್ರಕರಣದಲ್ಲಿ ನೀಡಿರುವ ತೀರ್ಪುಗಳನ್ನು ನಿರ್ದೇಶನಾಲಯ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು 
ಸಲ್ಲಿಸುವಂತೆ ಕೋರಲಾಗಿತ್ತು 

ಮೇಲೆ ಕ್ರಮ ಸಂಖ್ಯೆ (5)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 19 ಎಸ್‌ಸಿಆರ್‌ 2006 ದಿನಾಂಕ: 
14-08-2006ರ ನಿಯಮಗಳ ಸಡಿಲಿಕೆಗೆ ಸಮರ್ಥನೀಯ ಕಾರಣಗಳೇನೂ ಇಲ್ಲದಿದ್ದರೂ ಸಹ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಕಾರ್ಯಗಾರ ವಿಭಾಗಕ್ಕೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೭೧ 





ಮಂಜೂರಾದ ಹುದ್ದೆಗಳಾಗಿದ್ದು ಕೆಲಸದ ತಾಂತ್ರಿಕ ಕೌಶಲ್ಯತೆ, ನೈಪುಣ್ಯತೆ ಇತ್ಯಾದಿಗಳನ್ನು ಸಂದರ್ಶನದ ಮೂಲಕ ನಿರ್ಣಯಿಸಬೇಕಾಗಿರುವ 
ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಇರುವುದಾಗಿಯೂ ಹಾಗೂ ಈ ಸಂಬಂಧ ವೃಂದ ಮತ್ತು ನೇಮಕಾತಿ 
ನಿಮಮಾವಳಿಗಳ ತಿದ್ದುಪಡಿ ಅವಶ್ಯಕತೆ ಇರುವುದಿಲ್ಲವೆಂದು ತಿಳಿಸಿ ಸಾಮಾನ್ಯ ನೇಮಕಾತಿ ನಿಯಮ 2006ಕ್ಕೆ ಸೂಕ್ತ ತಿದ್ದುಪಡಿ ತರುವ ಬಗ್ಗೆ 
ಪರಿಶೀಲಿಸಬೇಕಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಮುಂದುವರೆದು, ಈ ಸಂಬಂಧ ಅಶೋಕ್‌ಕುಮಾರ ಯಾದವ್‌ ವಿರುದ್ದ ಹರಿಯಾಣ ರಾಜ್ಯ 
ಪ್ರಕರಣದಲ್ಲಿ ಸಂದರ್ಶನಕ್ಕೆ ಶೇ.12.2ರಷ್ಟು ಅಂಕಗಳನ್ನು ಮೀರಬಾರದೆಂದು ತಿಳಿಸಿರುತ್ತಾರೆ. ಅಲ್ಲದೆ ಸರ್ವೋಚ್ಛ ನ್ಯಾಯಾಲಯವು ಆಂಧ್ರಪ್ರದೇಶ 
ಲೋಕಸೇವಾ ಆಯೋಗ ವಿರುದ್ಧ ಬಿ. ಸ್ವಪ್ನಾ ಇವರ ಪ್ರಕರಣದಲ್ಲಿ ಒಮ್ಮೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ ನಂತರ ನೇಮಕಾತಿ ಪಕ್ರಿಯೆ 
ಚಾಲ್ತಿಯಲ್ಲಿರುವಾಗ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ವಿಧಿವಿಧಾನಗಳನ್ನು ಮತ್ತು ಷರತ್ತುಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವಂತಿಲ್ಲ ಎಂದು 
ನಮೂದಾಗಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೆ ಗ್ರೂಪ್‌-ಡಿ ಸಹಾಯಕ ಹುದ್ದೆಯ ನೇಮಕಾತಿ ಪ್ರಕಟಣೆ ಮಾಡುವಾಗ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ 
ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ ಸದರಿ ಹುದ್ದೆಗೆ ಒಂದು ವರ್ಷದ ಸೇವಾ ಅನುಭವಕ್ಕೆ ಸಂಬಂಧಪಟ್ಟಂತೆ ಯಾವ ಸಂಸ್ಥೆ ಅಥವಾ 
ಯಾವ ರೀತಿ ಕುಶಲತೆ ಹೊಂದಿರಬೇಕೆಂಬ ಬಗ್ಗೆ ಸ್ವಷ್ಟವಾಗಿ ನಮೂದಿಸಿಲ್ಲವಾದ್ದರಿಂದ ಇಲಾಖಾ ತಜ್ಞರ ಸಮಿತಿಯ ನಿರ್ಣಯದಂತೆ ಸರ್ಕಾರದಿಂದ 
ನೊಂದಾಯಿತ ಅಥವಾ ಕೆ.ಎಸ್‌.ಟಿ. / ಸಿ.ಎಸ್‌.ಟಿ. / ಟಿ.ಐ.ಎನ್‌. ಹೊಂದಿರುವ ಸಂಸ್ಥೆ / ಮಳಿಗೆಯಿಂದ ಅಧಿಕೃತವಾಗಿ ವಿತರಿಸಿದ ಸೇವಾ 
ಪ್ರಮಾಣಪತ್ರವನ್ನು ಪಡೆದ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಎಂದು ತಿಳಿಸಿರುತ್ತಾರೆ. 

ತಾಂತ್ರಿಕ ಶಿಕ್ಷಣ ನಿರ್ದೇಶಕರು ಕ್ರಮ ಸಂಖ್ಯೆ (5) ರಲ್ಲಿ ಸಲ್ಲಿಸಿರುವ ವರದಿ ಹಾಗೂ ನ್ಯಾಯಾಲಯಗಳ ಆದೇಶ ಹಾಗೂ ಸರ್ಕಾರಿ 
ನಿಯಮಗಳನ್ವಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ The Karnataka Civil Services (Direct Recruitment by Competitive Examinations and 
Selection) (General) Rules, 2006 ರ ನಿಯಮ 10 ರನ್ವಯ. ಈ ನಿಯಮಗಳಲ್ಲಿ ಅಥವಾ ಸಂಬಂಧಿಸಿದ ನೇಮಕಾತಿ ನಿಯಮಗಳಲ್ಲಿ ಏನೇ 
ಒಳಗೊಂಡಿದ್ದರೂ, ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಗ್ರೂಪ್‌-ಸಿ ವೃಂದದ ವಾಹನ ಚಾಲಕರು ಮತ್ತು ಗ್ರೂಪ್‌-ಡಿ ವೃಂದದ ಹುದ್ದೆಗಳನ್ನು ಸಂಬಂಧಿಸಿದ 
ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳಲ್ಲಿ (Qualifying exam) ಅಭ್ಯರ್ಥಿಯು ಗಳಿಸಿರುವ ಒಟ್ಟು ಅಂಕಗಳ ಸರಾಸರಿ 
ಆಧಾರದ ಮೇಲೆ, ಜಾರಿಯಲ್ಲಿರುವ ನೇರ ಮೀಸಲಾತಿ ಮತ್ತು ಸಮತಳ ಮೀಸಲಾತಿಯನ್ನು ಅನುಸರಿಸಿ ಆಯ್ಕೆ ಮಾಡಿ ಸಕ್ಷಮ ನೇಮಕಾತಿ ಪ್ರಾಧಿಕಾರ 
ನೇಮಕಾತಿ ಮಾಡಬೇಕಾಗುತ್ತದೆ. ಈ ಹುದ್ದೆಗಳಿಗೆ ಸಂದರ್ಶನವನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ 
ಎಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 455 ಟಿಪೀಇ 2011, ಬೆ೦ಗಳೂರು, ದಿನಾಂಕ : 13ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ (ಗ್ರೂಪ್‌-ಡಿ) ಹುದ್ದೆಗಳನ್ನು ನೇರನೇಮಕಾತಿ 
ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿದ್ಯಾರ್ಹತೆ / ಸೇವಾನುಭವ ಇತ್ಯಾದಿಗಳ ಬಗ್ಗೆ ಯಾವ ರೀತಿ ಕುಶಲತೆ ಹೊಂದಿರಬೇಕು ಸೇವಾನುಭವನ್ನು ಯಾವ 
ಸಂಸ್ಥೆಯಿಂದ ಹೊಂದಿರಬೇಕೆಂಬ ಬಗ್ಗೆ ದಿನಾಂಕ: 19-12-2008ರ ಅಧಿಸೂಚನೆಯಲ್ಲಿ ಪ್ರಕಟಣೆಯಲ್ಲಿ ಸ್ಪಷ್ಟತೆ ಇಲ್ಲದಿರುವುದರಿಂದ ಒಟ್ಟು 22746 
ಅರ್ಜಿಗಳ ಪೈಕಿ 4672 ಅರ್ಜಿಗಳು ಮಾತ್ರ ಪುರಸ್ಕೃತಗೊ೦ಡು ಉಳಿದ 18074 ಅರ್ಜಿಗಳು ತಿರಸ್ಕೃತಗೊ೦ಡಿರುವುದನ್ನು ಗಮನಿಸಲಾಗಿದೆ. ಹೀಗಾಗಿ 
ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರೆಸಿದರೆ ಹಲವಾರು ನ್ಯಾಯಾಲಯದ ನಿರ್ದೇಶನಗಳನ್ನು ಉಲ್ಲಂಘಸಿದಂತಾಗುತ್ತದೆ. 

ಆದ್ದರಿಂದ, ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು ಮತ್ತು ಸರ್ಕಾರಿ ಪಾಲಿಟಿಕ್ಸಿಕ್‌ಗಳಲ್ಲಿ 
ಖಾಲಿ ಇರುವ 241 ಸಹಾಯಕ (ಗ್ರೂಪ್‌-ಡಿ) ಹುದ್ದೆಗಳಿಗೆ ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಅಧಿಸೂಚನೆ, ಸಂಖ್ಯೆ; ಡಿಟಿಇ 15 ಇಎಸ್‌ಟಿ (3)/07 
ದಿನಾಂಕ: 19-12-2008ರಲ್ಲಿ ಹೊರಡಿಸಲಾದ ಅಧಿಸೂಚನೆಯನ್ನು ರದ್ದುಪಡಿಸಿ. ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಹೊಸದಾಗಿ 
ಪ್ರಾರಂಭಿಸುವ ಅವಶ್ಯಕತೆ ಇರುತ್ತದೆ ಹಾಗೂ ಈ ಹುದ್ದೆಗಳಿಗೆ ಆಯ್ಕೆಯ ಜವಾಬ್ದಾರಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಿ ಈ ಆಯ್ಕೆ 
ಪ್ರಕ್ರಿಯೆಯನ್ನು ಈ ಕೆಳಕಂಡ ಷರತ್ತಿಗೊಳಪಡಿಸಿ ಆರು ತಿಂಗಳೊಳಗಾಗಿ ಮುಗಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿರ್ದೇಶನವನ್ನು ನೀಡಲು 
ಆದೇಶಿಸಲಾಗಿದೆ. 
ಷರತ್ತುಗಳು: 

1. ತಾಂತ್ರಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳು, 2006ರಲ್ಲಿನ ಗ್ರೂಪ್‌-ಡಿ ಹುದ್ದೆಗಳಿಗೆ ರೂಪಿಸಿರುವ ನೇಮಕಾತಿ 
ನಿಯಮಗಳಂತೆ ಆಯ್ಕೆ ಮಾಡತಕ್ಕದ್ದು. ಈ ಹುದ್ದೆಗಳಿಗೆ ವಿದ್ಯಾರ್ಹತೆ. ಸೇವಾನುಭವ ಯಾವ ಸಂಸ್ಥೆ ಅಥವಾ ಯಾವ ರೀತಿ ಕುಶಲತೆ 
ಹೊಂದಿರಬೇಕೆಂಬ ಬಗ್ಗೆ ನಿರ್ದಿಷ್ಟವಾಗಿ ನಮೂದಿಸಿ ಪ್ರಸ್ತಾವನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಳುಹಿಸತಕ್ಕದ್ದು. 

2. ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ದಿನಾಂಕ: 19-12-2008ರ ಅಧಿಸೂಚನೆಗನುಗುಣವಾಗಿ ಸಲ್ಲಿಸಿರುವ ಎಲ್ಲಾ ಅರ್ಜಿಗಳನ್ನು ಕೂಡಲೇ 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವರ್ಗಾಯಿಸತಕ್ಕದ್ದು. 

3. ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ದಿನಾಂಕ: 19-12-2008ರ ಅಧಿಸೂಚನೆಗನುಗುಣವಾಗಿ ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳ 
ಈಗಿನ ವಯೋಮಿತಿ ಮೀರಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ ವಯೋಮಿತಿ ಸಡಿಲಿಕೆಗೆ ಅವಕಾಶವನ್ನು ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರವು ನೀಡತಕ್ಕದ್ದು. 

4, ಈ ಹುದ್ದೆಗಳಿಗೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಿ. The Karmataka Civil Services (Direct Recruitment by Competitive 
Examinations and Selection) (General) Rules, 2006 ರ ನಿಯಮ 10 ರನ್ವಯ. ಈ ನಿಯಮಗಳಲ್ಲಿ ಅಥವಾ ಸಂಬಂಧಿಸಿದ 
ನೇಮಕಾತಿ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ ಗ್ರೂಪ್‌-ಡಿ ವೃಂದದ ಹುದ್ದೆಗಳನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯ ನೇಮಕಾತಿ 
ನಿಯಮಗಳಲ್ಲಿ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಯು ಗಳಿಸಿರುವ ಒಟ್ಟು ಸರಾಸರಿ ಅಂಕ ಹಾಗೂ ಒಂದು ವರ್ಷದ 
ಸೇವಾನುಭವವನ್ನು ಹೊಂದಿದಂತಹ ಅಭ್ಯರ್ಥಿಗಳನ್ನು ಜಾರಿಯಲ್ಲಿರುವ ನೇರ ಮೀಸಲಾತಿ ಮತ್ತು ಸಮತಳ ಮೀಸಲಾತಿಯನ್ನು ಅನುಸರಿಸಿ 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನೇಮಕಾತಿ ಆಯ್ಕೆ ಪಟ್ಟಯನ್ನು ಸಿದ್ಧಪಡಿಸಿ ತಾಂತ್ರಿಕ ಶಿಕ್ಷಣ ನಿರ್ದೇಶಕರಿಗೆ ನೀಡತಕ್ಕದ್ದು. 


೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





5. ತಾಂತ್ರಿಕ ಶಿಕ್ಷಣ ನಿರ್ದೇಶಕರು ಜಾರಿಯಲ್ಲಿರುವ ನೇರ ಮೀಸಲಾತಿ ಮತ್ತು ಸಮತಳ ಮೀಸಲಾತಿಯನ್ನು ಅನುಸರಿಸಿ ಅರ್ಹರ ಆಯ್ಕೆಯನ್ನು 
ಕಟಿಸಿ, ಕೌನ್ಸಿಲಿಂಗ್‌ ಮುಖಾ೦ತರ ನೇಮಕಾತಿಯನ್ನು ಮಾಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ರೆಹಮತ್‌ ಉಲ್ಲಾ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 400 ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಆರ್ಥಿಕ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಪಾನೀಯ ನಿಗಮವು ಸರ್ಕಾರಕ್ಕೆ ಪ್ರತಿ ತಿ೦ಗಳು ಪ್ರಿವಿಲೇಜ್‌ ಫೀ ಪಾವತಿ ಮಾಡುವ ಬಗ್ಗೆ. 
ಪ್ರಸ್ತಾವನೆ : 
ಕರ್ನಾಟಕ ಅಬಕಾರಿ ಕಾಯ್ದೆ 1965 (ಕರ್ನಾಟಕ ಕಾಯ್ದೆ 21/1966) ರ ಕಲಂ 24 ಹಾಗೂ ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು 
ವಿದೇಶಿ ಮದ್ಯಗಳ ಮಾರಾಟ) ನಿಯಮಗಳು, 1968ರ ನಿಯಮ 8ರ ಉಪ ನಿಯಮ (4) ರೊಂದಿಗೆ ಓದಲಾದಂತೆ ಪ್ರದತ್ತವಾಗಿರುವ ಅಧಿಕಾರದನ್ವಯ 
ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತವು ವರ್ಷ ವರ್ಷವೂ ಸರ್ಕಾರಕ್ಕೆ ಪಾವತಿಸಬೇಕಾದ ಪಿವಿಲೇಜ್‌ ಫೀಯನ್ನು 
ನಿಗದಿಪಡಿಸುತ್ತಿದೆ. ಸರ್ಕಾರದಿಂದ ನಿಗಧಿ ಪಡಿಸಲಾದ ಪ್ರಿವಿಲೇಜ್‌ ಫೀಯನ್ನು ನಿಗಮವು ಆಯಾ ಆರ್ಥಿಕ ವರ್ಷದ ಕೊನೆಯಲ್ಲಿ ಸರ್ಕಾರಕ್ಕೆ ಪಾವತಿ 
ಮಾಡುತಿದೆ. 


(4 


2 ಭಾರತದ ಲೆಕ್ಕಪತ್ರ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ತಮ್ಮ ಇತ್ತೀಚಿನ Audit Enquiry ಲ್ಲಿ ಈ ರೀತಿ 
ಆರ್ಥಿಕ ವರ್ಷದ ಕೊನೆಯಲ್ಲಿ ನಿಗಮವು ಪಿವಿಲೇಜ್‌ ಫೀಯನ್ನು ರಾಜ್ಯ ಸರ್ಕಾರಕ್ಕೆ ಪಾವತಿ ಮಾಡುವ ಬಗ್ಗೆ ಕೆಳಕಂಡಂತೆ ಅಭಿಪ್ರಾಯ 
ವ್ಯಕ್ತಪಡಿಸಿರುತ್ತಾರೆ. 


“All kinds of licences has to pay licence fee at the time of grant/renewal in advance. As the privilege fee was payable in 
consideration of grant of licence/renewal, it has to be paid by the licence in advance at the time of grant of such licence/renewal. 
The Government of Karnataka specifies percentage of privilege fee payable on landed cost/purchase cost. As M/s. KSBCL 
purchase/sells liquor every day, privilege fee shall be payable as and when the transaction is over at least once in a month as paid 
during the year 2006-07. Privilege fee constitute 8 percent of total revenue of the department and demanding the same on the last 
day/week of the financial year is against the provisions of the Karnataka Financial Rules.” 

3. ಮಹಾಲೇಖಪಾಲರ ಅಭಿಪ್ರಾಯವನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಪಾನೀಯ ನಿಗಮವು ರಾಜ್ಯ ಸರ್ಕಾರಕ್ಕೆ 
ಪಾವತಿಸಬೇಕಾಗಿರುವ ಪಿವಿಲೇಜ್‌ ಫೀಯನ್ನು ಪ್ರತಿ ಆರ್ಥಿಕ ವರ್ಷದ ಅಂತ್ಯದಲ್ಲಿ ಪಡೆಯುವ ಬದಲಿಗೆ ಪ್ರತಿ ತಿಂಗಳು ಪಾವತಿಸಲು ಆದೇಶ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. 

4. ಆದ್ದರಿಂದ ಕೆಳಕಂಡಂತೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 26 ಇಎಎ 2011, ಬೆ೦ಗಳೂರು, ದಿನಾಂಕ : 16-01-2012. 

ಕರ್ನಾಟಕ ಅಬಕಾರಿ ಕಾಯ್ದೆ 1965 (ಕರ್ನಾಟಕ ಕಾಯ್ದೆ 21/1966)ರ ಕಲಂ 24 ಹಾಗೂ ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು 
ವಿದೇಶಿ ಮದ್ಯಗಳ ಮಾರಾಟ) ನಿಯಮಗಳು. 1968ರ ನಿಯಮ 8ರ ಉಪ ನಿಯಮ (4) ರೊಂದಿಗೆ ಓದಲಾದಂತೆ ಪ್ರದತ್ತವಾದ ಅಧಿಕಾರದನ್ವಯ 
ಕರ್ನಾಟಕ ಸರ್ಕಾರವು ಈ ಕೂಡಲೇ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಪಾನೀಯ ನಿಗಮವು ಪ್ರತಿ ತಿಂಗಳ 5ನೇ ಕೆಲಸದ ದಿನದಂದು 
(working day) ತಾತ್ಕಾಲಿಕವಾಗಿ ಕಳೆದ ತಿಂಗಳ ಖರೀದಿ ಬೆಲೆಯ (1೩7೮66 1050 ಶೇಕಡ 6 ರಷ್ಟು ಪ್ರಿವಿಲೇಜ್‌ ಫೀಯನ್ನು ರಾಜ್ಯ ಸರ್ಕಾರಕ್ಕೆ 
ಪಾವತಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯ ಪಾನೀಯ ನಿಗಮದ ಆಯಾ ವರ್ಷದ ವಹಿವಾಟನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ವರ್ಷದ ಮಾರ್ಚ್‌ ತಿಂಗಳಿನಲ್ಲಿ 
ರಾಜ್ಯ ಸರ್ಕಾರವು ಅಂತಿಮ ದರವನ್ನು ನಿರ್ದಿಷ್ಟಪಡಿಸುತ್ತದೆ. ಅದರಂತೆ ನಿಗಮವು ಬಾಕಿ ಉಳಿದಿರುವ ಪ್ರಿವಿಲೇಜ್‌ ಫೀಯನ್ನು ಆಯಾ ವರ್ಷ ಮಾರ್ಜ್‌ 
ತಿಂಗಳ ಅಂತ್ಯದೊಳಗೆ ರಾಜ್ಯ ಸರ್ಕಾರಕ್ಕೆ ಪಾವತಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಚಂದ್ರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಪಿ.ಆರ್‌. 401 ಆರ್ಥಿಕ ಇಲಾಖೆ. (ಅಬಕಾರಿ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಬಿ.ಎಂ. ಶಿರೂರ್‌, ನೋಟರಿ, ಯಲ್ಬುರ್ಗ ಇವರ ಕರ್ತವ್ಯ ಲೋಪದ ಬಗ್ಗೆ ಶಿಸ್ತು ಕ್ರಮ. 
ಓದಲಾಗಿದೆ: 1 ಶ್ರೀ ವೀರಯ್ಯ ಕರಿಬಸಯ್ಯ ಕಲ್ಕತ ಇವರಿಂದ ಸ್ವೀಕೃತವಾದ ದೂರು ಮನವಿ ದಿನಾಂಕ: 

24-12-2010. 
ಸರ್ಕಾರದ ಪತ್ರ ಸಂಖ್ಯೆ: ಲಾ 15 ಎಲ್‌ಸಿಎಲ್‌ 2011 ದಿನಾಂಕ: 27-01-2011. 
ಶ್ರೀಯುತರ ಲಿಖಿತ ಹೇಳಿಕೆ ದಿನಾಂಕ: 11-02-2011. 
ಸರ್ಕಾರದ ಪತ್ರ ಸಂಖ್ಯೆ: ಲಾ 15 ಎಲ್‌ಸಿಎಲ್‌ 2011 ದಿನಾಂಕ: 30-03-2011. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೊಪ್ಪಳ ಇವರ ಪತ್ರ ಸಂಖ್ಯೆ 3069/2011 ದಿನಾಂಕ: 04-01-2011. 


ಆ. ತಾ ರೂ 


ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಮನವಿ ದಿನಾಂಕ: 24-12-2010 ರಂದು ಶ್ರೀ ಕರಿಬಸಯ್ಯ ಕಲ್ಮಠ ಇವರು ಶ್ರೀ ಬಿ.ಎಂ. ಶಿರೂರ್‌, ನೋಟರಿ, 
ಯಲ್ಬುರ್ಗ ಇವರ ವಿರುದ್ಧ ಸಲ್ಲಿಸಿದ್ದ ದೂರು ಮನವಿಯನ್ನು ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 27-01-2011ರ ಸರ್ಕಾರದ ಪತ್ರದಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೭೩ 





ನೋಟರಿಯವರಿಗೆ ಕಳುಹಿಸಿ ಅವರ ವಿರುದ್ಧದ ಆರೋಪದ ಬಗ್ಗೆ ಲಿಖಿತ ಹೇಳಿಕೆಯನ್ನು ಕೋರಲಾಗಿತ್ತು. ಅದರಂತೆ ನೋಟರಿಯವರು ಮೇಲೆ (3)ರಲ್ಲಿ 
ಓದಲಾದ ದಿನಾಂಕ: 11-02-2011ರ ಮನವಿಯಲ್ಲಿ ಲಿಖಿತ ಹೇಳಿಕೆ ಸಲ್ಲಿಸಿದ್ದು, ಅದನ್ನು ಮೇಲೆ (4)ರಲ್ಲಿ ಓದಲಾದ ದಿನಾಂಕ: 30-03-2011ರ 
ಸರ್ಕಾರದ ಪತ್ರದಲ್ಲಿ ದೂರು ಮನವಿ ಹಾಗೂ ಶ್ರೀಯುತರ ಲಿಖಿತ ಹೇಳಿಕೆಯನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರಿಗೆ ಕಳುಹಿಸಿ 
ನಿಯಮಾನುಸಾರ ಪರಿಶೀಲಿಸಿ ವಿಚಾರಣಾ ವರದಿಯನ್ನು ಕಳುಹಿಸುವಂತೆ ಕೋರಲಾಗಿತ್ತು. ಅದರಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೊಪ್ಪಳ 
ಇವರು ಮೇಲೆ (5)ರಲ್ಲಿ ಓದಲಾದ ದಿನಾಂಕ: 04-01-2011ರ ಪತ್ರದೊಂದಿಗೆ ವಿಚಾರಣಾ ವರದಿ ಸಲ್ಲಿಸಿರುತ್ತಾರೆ. ಅದರಲ್ಲಿ The contents of the 
complaint at Ex-P1 are proved by the complainant. Thus, | answer above point as proved. Accordingly this inquiry report is 
submitted to the Disciplinary Authroiy ಎ೦ದು ತಿಳಿಸಿರುತ್ತಾರೆ. ನೋಟರಿಯವರಿಂದ ಕರ್ತವ್ಯ ಲೋಪವಾಗಿದ್ದರೂ ಕಠಿಣ ಕ್ರಮ 
ತೆಗೆದುಕೊಳ್ಳುವಂತಹ ಪ್ರಕರಣವಾಗಿರುವುದಿಲ್ಲವೆಂದು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಲಾ 15 ಎಲ್‌ಸಿಎಲ್‌ 2011 ಬೆಂಗಳೂರು, ದಿನಾಂಕ : 20-01-2012 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀ ಬಿ.ಎಂ. ಶಿರೂರ್‌, ನೋಟರಿ, ಯಲ್ಬುರ್ಗ ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ 
ನೋಟರಿ ನಿಯಮಗಳು 1956ರ ನಿಯಮ 13 (12) (ಬಿ) (0) ರನ್ವಯ 1 ವರ್ಷದವರೆಗೆ ಅಮಾನತ್ತುಗೊಳಿಸಿ ನೋಟರಿ ವೃತ್ತಿ ಮಾಡಬಾರದೆಂದು 
ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿಕೆ. ಲಕ್ಷಿ ನರಸಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) (ಪ್ರಭಾರ) 
ಪಿ.ಆರ್‌. 402 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎನ್‌.ಹೆಚ್‌. ರಾಮಚಂದ್ರಯ್ಯ, ಪಿ.ಐ. ಕಾಮಾಕ್ಷಿಪಾಳ್ಯ ಪೊಲೀಸ್‌ ಠಾಣೆ, ಬೆಂಗಳೂರು, ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ 
ಡಿಇ(2)/12/ಸಿಓಪಿ/ಆರ್‌7/2010 ದಿನಾಂಕ: 16-04-2010. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ. ಬೆಂಗಳೂರು, ಇವರ ಆದೇಶ ಸಂಖ್ಯೆ: ಸಿಬಿ(8)/08- 
2010-11 ದಿನಾಂಕ: 30-09-2010. 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 29-12-2010. 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಸಿಬಿ(8)/08- 
2010-11 ದಿನಾಂಕ: 23-03-2011. 
5. ಪಿ.ಎಸ್‌.ಸಿ. 142 ಸಿಎನ್‌ಎಸ್‌ 11 ದಿನಾಂಕ: 02-01-2012 ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ 
ಆಯೋಗ, ಬೆಂಗಳೂರು. 
ಪ್ರಸ್ತಾವನೆ : 
ಶ್ರೀ ಎನ್‌. ಹೆಚ್‌. ರಾಮಚಂದ್ರಯ್ಯ, ಪಿ.ಐ. ಇವರು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
(ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಲಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 
“ಶ್ರೀ ಎಸ್‌. ರಾಮಚಂದ್ರಯ್ಯ, ಪಿ.ಐ. ಆದ ನೀವು ಕಾಮಾಕ್ಷಿಪಾಳ್ಯ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ದಿನಾಂಕ: 05-12-2008 ರಂದು ಸಂಜೆ 5-30 ಗಂಟೆ ಸಮಯದಲ್ಲಿ ತನ್ನ ಮಗನಾದ 18 ವರ್ಷದ 
ಸುನೀಲ್‌ ಕುಮಾರ ಎಂಬುವವನನ್ನು ಬಸವೇಶ್ವರನಗರ ಹಾವನೂರು ವೃತ್ತದಿಂದ ಕೆ.ಹೆಚ್‌.ಬಿ. ಕಾಲೋನಿಗೆ ಹೋಗುವ 
ರಸ್ತೆಯಲ್ಲಿ ಯಾರೋ ದುಷ್ಕರ್ಮಿಗಳು ಅಪಹರಿಸಿಕೊಂಡು ಹೋಗಿರುತ್ತಾರೆಂದು ಶ್ರೀಮತಿ ಯಶೋಧ ನೀಡಿದ ದೂರಿನ 
ಅನ್ವಯ ಕಾಮಾಕ್ಷಿಪಾಳ್ಯ ಪೊಲೀಸ್‌ ಠಾಣೆಯ ಮೊ.ಸಂ. 597/08 ಕಲಂ 363 ಐ.ಪಿಸಿ. ಅಡಿಯಲ್ಲಿ ಪ್ರಕರಣವನ್ನು 
ದಾಖಲಿಸಿಕೊಂಡು, ಪ್ರಕರಣದ ತನಿಖೆಯನ್ನು ಕೈಗೊಂಡ ನೀವು ಕಾರ್ಯಪ್ರವೃತ್ತರಾಗಿ ಸದರಿ ಪ್ರಕರಣದಲ್ಲಿ ಸುನೀಲ್‌ 
ಕುಮಾರನನ್ನು ವಾಹನ ಸಂಖ್ಯೆ ಕೆಎ-05-ಸಿ-9692 ರಲ್ಲಿ ಅಪಹರಿಸಿಕೊಂಡು ಹೋಗಿ ರಾಮನಗರದ ಹತ್ತಿರ ಕೊಲೆ 
ಮಾಡಿದ್ದು, ನಂತರ ಕೊಲೆ ಮಾಡಿದ್ದ 5 ಜನ ಅಪರಾಧಿಗಳ ಪೈಕಿ 4 ಜನರನ್ನು ಮಾತ್ರ ದಸ್ತಗಿರಿ ಮಾಡಿ ತನಿಖೆ 
ಪೂರೈಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ, ತಲೆ ಮರಿಸಿಕೊಂಡಿದ್ದ 5ನೇ ಆರೋಪಿತನನ್ನು ದಿನಾಂಕ: 
07-01-2009 ರಂದು ದಸ್ತಗಿರಿ ಮಾಡಿರುತ್ತೀರಿ. ಈ ಪ್ರಕರಣದ ಮುಖ್ಯ ಆರೋಪಿತ ಯೋಗೇಶ್‌ ಈ ಯೋಗಿ 
ಎನ್ನುವವನು ಜುಲೈ 2009ರಲ್ಲಿ ಜಾಮೀನಿನ ಮೇಲೆ ಹೊರಬಂದು ನಂತರ ನ್ಯಾಯಾಲಯವು 3 ಸಾರಿ ವಾರೆಂಟ್‌ 
ಹೊರಡಿಸಿದ್ದರೂ, ಸದರಿ ಆರೋಪಿ ಯೋಗೇಶ್‌ @ ಯೋಗಿ ವಿರುದ್ಧ ಬಂದಿರುವಂತಹ ವಾರೆಂಟ್‌ಗಳನ್ನು 
ಜಾರಿಗೊಳಿಸುವಲ್ಲಿ ನೀವು ವಿಫಲರಾಗಿರುತ್ತೀರಿ. ಒಬ್ಬ ಜವಾಬ್ದಾರಿಯುತ ಠಾಣಾಧಿಕಾರಿಯಾದ ನೀವು ನಿಮ್ಮ 
ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ಬೇಜವಾಬ್ದಾರಿತನ ತೋರಿರುತ್ತೀರಿ.” 


೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್‌ ಆಯುಕ್ತರು, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 16-04-2010ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ 
ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಒಂದು ವರ್ಷ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ., 
ಬೆ೦ಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾ೦ಕ: 30-09-2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಿದೆ. ಶಿಸ್ತು ಪ್ರಾಧಿಕಾರದ ದಂಡನೆಯನ್ನು ಭಾಗಶಃ ಮಾರ್ಪಡಿಸುವ ಸಲುವಾಗಿ 
ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಕೋರಲಾಗಿತ್ತು. ಕರ್ನಾಟಕ ಲೋಕಸೇವಾ ಆಯೋಗವು ಓದಲಾದ (5)ರ ಪತ್ರದಲ್ಲಿ ಶಿಸ್ತು 
ಪ್ರಾಧಿಕಾರದ ದಂಡನೆಯನ್ನು ಸ್ಥೀರೀಕರಿಸಿ ಸಹಮತಿಸಿದ ಹಿನ್ನೆಲೆಯಲ್ಲಿ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 1 ಹೊಸಿಅ 2011 ಬೆಂಗಳೂರು, ದಿನಾಂಕ : 16ನೇ ಜನವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎನ್‌.ಹೆಚ್‌. ರಾಮಚಂದ್ರಯ್ಯ, ಪಿ.ಐ. ಕಾಮಾಕ್ಷಿ ಪಾಳ್ಯ ಪೊಲೀಸ್‌ ಠಾಣೆ, ಬೆಂಗಳೂರು, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 403 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


ಒಳಾಡಳಿತ ಸಚಿವಾಲಯ 
ವಿಷಯ : ದಿನಾಂಕ: 25-08-2002ರಂದು ವೀರಪ್ಪನ್‌ನಿಂದ ಅಪಹರಿಸಲ್ಪಟ್ಟ ಶ್ರೀ ಹೆಚ್‌. ನಾಗಪ್ಪ ಮಾಜಿ ಸಚಿವರು, ಇವರ 
ಮರಣಕ್ಕೆ ಕಾರಣವಾದ ಸನ್ನಿವೇಶಗಳ ಬಗ್ಗೆ ತನಿಖೆ ನಡೆಸಲು ರಚಿಸಿದ ನ್ಯಾಯಮೂರ್ತಿ ಶ್ರೀ ಆರ್‌.ಜಿ. ವೈದ್ಯನಾಥ್‌ 
ವಿಚಾರಣಾ ಆಯೋಗದ ವರದಿ ಕುರಿತು. 

ಉಲ್ಲೇಖ : ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಇ 54 ಪಿಸಿಇ 2002, ದಿನಾಂಕ: 31-12-2002. 
ಪ್ರಸ್ತಾವನೆ : 

ಮೇಲೆ ಓದಲಾದ ಅಧಿಸೂಚನೆಯಲ್ಲಿ ದಿನಾಂಕ 25-08-2002ರಂದು ವೀರಪ್ಪನ್‌ನಿಂದ ಅಪಹರಿಸಲ್ಪಟ್ಟ ಶ್ರೀ ಹೆಚ್‌.ನಾಗಪ್ಪ ಮಾಜಿ 
ಸಚಿವರು, ಇವರ ಅಪಹರಣ ಮತ್ತು ನಿಗೂಢ ಸಾವಿನ ಸತ್ಯಾಂಶವನ್ನು ಅರಿಯಲು ನ್ಯಾಯಮೂರ್ತಿ ಶ್ರೀ ಆರ್‌.ಜಿ.ವೈದ್ಯನಾಥ್‌, ಬಾಂಬೆ ಉಚ್ಛ 
ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರುರವರ ಏಕ ಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಲಾಗಿತ್ತು. ಸದರಿ ಆಯೋಗವು ವಿಚಾರಣೆ ನಡೆಸಿ 
ಸರ್ಕಾರಕ್ಕೆ ದಿನಾಂಕ: 27-04-2006ರಂದು ವರದಿಯನ್ನು ಸಲ್ಲಿಸಿರುತ್ತಾರೆ. 

ಸರ್ಕಾರಕ್ಕೆ ಸಲ್ಲಿಸಿರುವ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳಲಾಗಿದೆ. ಆಯೋಗದ ಶಿಫಾರಸ್ಸುಗಳನ್ನು ಜಾರಿಗೊಳಿಸಲಾಗಿದೆ. ಶ್ರೀಮತಿ 
ಪರಿಮಳ ನಾಗಪ್ಪ ಇವರಿಗೆ ನೀಡಬಹುದಾದ ಪರಿಹಾರ ಕುರಿತು ಬೆಂಗಳೂರು ಹೊರವಲಯದಲ್ಲಿ ಗರಿಷ್ಠ 10 ಎಕರೆ ಮೀರದಂತೆ ಜಮೀನು ಮಂಜೂರು 
ಮಾಡಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಕಂದಾಯ ಇಲಾಖೆಗೆ ನಿರ್ದೇಶಿಸಿದ್ದು, ಆ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಶ್ರೀ ಶಶಿಕುಮಾರ್‌, 
ಆಗಿನ ಆರಕ್ಷಕ ವೃತ್ತ ನಿರೀಕ್ಷಕರು, ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹಾಗೂ ವಿಚಾರಣಾ ಆಯೋಗಗಳ ಅಧಿನಿಯಮ 
1952ರ ಉಪನಿಯಮ 3(4)ರನ್ವಯ ಆಯೋಗದ ವರದಿಯ ಪ್ರತಿಗಳನ್ನು ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಲು ಸಹ ಸರ್ಕಾರವು 
ಒಪ್ಪಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 04 ಪಿಸಿಇ 2009 ಬೆಂಗಳೂರು, ದಿನಾಂಕ : 16ನೇ ಜನವರಿ 2012 

ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಆಯೋಗದ ವರದಿಯಲ್ಲಿ ಗೌಪ್ಯವೆಂದು ಟಿಪ್ಪಣಿ ಮಾಡಿರುವುದನ್ನು ತೆಗೆದು ವಿಚಾರಣಾ ಆಯೋಗಗಳ ಅಧಿನಿಯಮ 1952ರ ಉಪನಿಯಮ 
3(4)ರನ್ವಯ ಆಯೋಗದ ವರದಿಯ ಪ್ರತಿಗಳನ್ನು ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಮಂಡಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವೈ.ಕೆ. ಪ್ರಕಾಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 404 ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೭೫ 





ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ರಾಜೇಂದ್ರರೆಡ್ಡಿ, ಎ.ಪಿ.ಸಿ.-181, ಡಿ.ಎ.ಆರ್‌. ರಾಯಚೂರು ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ 
ಅರ್ಜಿ ಕುರಿತು ಅಂತಿಮ ಆದೇಶ. 

ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ರಾಯಚೂರು, ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ(3)/ಇಎ/05/2009 ಆ.ಪು. ಸಂಖ್ಯೆ: 439/2010, ದಿನಾಂಕ 05-05-2010. 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರ ಆದೇಶ 
ಸಂಖ್ಯೆ: ಅಪೀಲು/54/ಈವ/2010/4518 (ಆ.ಪು. ಸಂಖ್ಯೆ: 667/ಈವ/2010) ದಿನಾಂಕ 09-11-2010. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 01-03-2011 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)93/2010-11, ದಿನಾಂಕ 21-06-2011. 
ಪ್ರಸ್ತಾವನೆ: 

ಶ್ರೀ ರಾಜೇಂದರೆಡ್ಡಿ, ಎ.ಪಿ.ಸಿ. ಇವರು ಜಿಲ್ಲಾ ಸಶಸ್ತ್ರ ಪಡೆ, ರಾಯಚೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಕರ್ತವ್ಯಲೋಪವೆಸಗಿರುವ ಕಾರಣದ ಮೇಲೆ ಇವರ ಎರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

ದಿನಾಂಕ 21-10-2008 ರಂದು ಸರ್ಕಾರಿ ವಾಹನ ಸಂಖ್ಯೆ; ಕೆ.ಎ.-36/ಜಿ-5065ನೇದ್ದರಲ್ಲಿ ರಾತ್ರಿ 1900 ಘಂಟೆಗೆ 
ಹೊಸಪೇಟೆಯಿಂದ ರಾಯಚೂರಿಗೆ ಬರುವಾಗ ಪೊಲೀಸ್‌ ವಾಹನ ಚಾಲಕರಾದ ನೀವು ಮಾನವಿ ಮುಖ್ಯ ರಸ್ತೆಯ 
ಮೇಲೆ ಪೊತ್ನಾಳ ಹತ್ತಿರ ಬ್ರಿಡ್ಜ್‌ ನಂ. 54/ ಸಮೀಪ ಒಂದು ಉಸುಕು ತುಂಬಿದ ಟ್ರ್ಯಾಕ್ಟರ್‌ ಟ್ರ್ಯಾಲಿಗೆ ಹಿಂದಿನಿಂದ 
ಟಕ್ಕರ್‌ ಕೊಟ್ಟು ಸರ್ಕಾರಿ ವಾಹನಕ್ಕೆ ಭಾರಿ ಜಖಂಗೊಳಿಸಿದ್ದು. ಈ ಭಾರಿ ಅಪಘಾತದಿಂದ ನೀವು ಪೊಲೀಸ್‌ ವಾಹನಕ್ಕೆ 
ರೂ. 1,20,000/-ಗಳಷ್ಟು ನಷ್ಟವನ್ನುಂಟು ಮಾಡಿ ವಾಹನವನ್ನು ಅಜಾಗರೊಕತೆಯಿ೦ದ ಚಲಾಯಿಸಿ ಕರ್ತವ್ಯದಲ್ಲಿ ಅತೀವ 
ಅಲಕ್ಷತನ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ರಾಯಚೂರು, ಇವರು 
ಮೇಲೆ ಕ್ರಮ ಸಂಖ್ಯೆ(1)ರಲ್ಲಿ ಓದಲಾದ ದಿನಾಂಕ 05-05-2010ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ 
ವಾರ್ಷಿಕ ವೇತನ ಬಡಿಗಳಿಗೆ ಪರಿಣಾಮ ಬೀರುವಂತೆ ಮುಂದೂಡಲಾಗಿದೆ. ದಿನಾಂಕ 18-12-2008 ರಿಂದ 09-02-2009 ರವರೆಗಿನ ಅಮಾನತ್ತಿನ 
ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. ವಾಹನ ಅಪಘಾತಗೊಳಿಸಿ ಉಂಟಾದ ನಷ್ಟ ರೂ. 1,20,000/-ಗಳನ್ನು ಇವರ ವೇತನದಿಂದ (48 
ತಿಂಗಳು) ಪ್ರತಿ ತಿಂಗಳೂ ರೂ. 2500/- ಕಟಾವು ಮಾಡಿ ಸರ್ಕಾರಕ್ಕೆ ಭರಿಸಲು ಆದೇಶಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾ೦ಕ 09-11-2010ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿ೦ದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ 
ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 25 ಹೊಸಿಅ 2011, ಬೆ೦ಗಳೂರು, ದಿನಾಂಕ : 18-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಜೇಂದರೆಡ್ಡಿ, ಎ.ಪಿ.ಸಿ.-181, ಡಿ.ಎ.ಆರ್‌. ರಾಯಚೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 405 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಒಳಾಡಳಿತ ಸಚಿವಾಲಯ 


ವಿಷಯ : ನಕಲಿ ಛಾಪಾ ಕಾಗದದ ಹಗರಣಗಳಿಗೆ ಸಂಬಂಧಿಸಿದಂತೆ ಆರೋಪಿತ ಪೊಲೀಸ್‌ ಅಧಿಕಾರಿಗಳ ವಿರುದ್ಧದ 
ಆರೋಪಗಳ ಬಗ್ಗೆ ಜಂಟಿ ಇಲಾಖಾ ವಿಚಾರಣೆಯಲ್ಲಿ ವಿಚಾರಣಾಧಿಕಾರಿಯವರನ್ನು ಬದಲಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ; ಒಳ 23 ಹೊಸಿಪ 2004, ದಿನಾಂಕ 23-01-2004, 07-01-2005 ಮತ್ತು 
10-02-2005. 


2) ಸರ್ಕಾರದ ಆದೇಶ ಸಂಖ್ಯೆ: ಒಇ 23 ಪೊಸಿಪ 2004, ದಿನಾ೦ಕ 11-12-2006 
3) ಸರ್ಕಾರದ ಆದೇಶ ಸಂಖ್ಯೆ: ಒಇ 23 ಪೊಸಿಪ 2004, ದಿನಾಂಕ 13-05-2009 
4) ಸರ್ಕಾರದ ಆದೇಶ ಸಂಖ್ಯೆ: ಒಇ 23 ಪೊಸಿಪ 2004, ದಿನಾಂಕ 09-08-2010 


el 


5) ಸರ್ಕಾರದ ಆದೇಶ ಸಂಖ್ಯೆ: ಒಇ 23 ಪೊಸಿಪ 2004, ದಿನಾಂಕ 05-09-2011 
6) ಶ್ರೀ ಕೆ. ಶಿವರಾಂ (ನಿ) ಜಿಲ್ಲಾ ನ್ಯಾಯಾಧೀಶರ ಮನವಿ ದಿನಾಂಕ 18-11-2011 
7) ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ: 
ಸಿಬಿ(5)25/2003-04, ದಿನಾಂಕ 27-12-2011. 
ಪ್ರಸ್ತಾವನೆ: 
ಮೇಲೆ («1ರಲ್ಲಿ ಓದಲಾದ ಆದೇಶಗಳಲ್ಲಿ ಕೆ.ಎಸ್‌.ಪಿ. (ಡಿ.ಪಿ) ನಿಯಮಗಳು, 1965ರ ನಿಯಮ 6 ಮತ್ತು 8ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಕಲಿ ಛಾಪಾ ಕಾಗದದ ಹಗರಣಗಳಿಗೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ಎರುದ್ಧ ಜಂಟಿ 
ಇಲಾಖಾ ವಿಚಾರಣೆಗೆ ಆದೇಶಿಸಿ ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು (ನೇಮಕಾತಿ ಮತ್ತು ತರಬೇತಿ) ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು ತದನಂತರ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದ್ದ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಶ್ರೀ ಎಸ್‌.ಟಿ. ರಮೇಶ್‌, ಐಪಿಎಸ್‌, ಹೆಚ್ಚುವರಿ 
ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾ ನಿರೀಕ್ಷಕರು, ಬೆಂಗಳೂರು ರವರನ್ನು ವಿಶೇಷ ಅಧಿಕಾರ ಹೊಂದಿದ 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಆದೇಶದಲ್ಲಿ ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾ ನಿರೀಕ್ಷಕರು, 
ಬೆಂಗಳೂರು ರವರ ಕೋರಿಕೆಯಂತೆ ಶ್ರೀ ಬಿ. ದಯಾನಂದ, ಐಪಿಎಸ್‌, ಪೊಲೀಸ್‌ ಉಪ ಮಹಾ ನಿರೀಕ್ಷಕರು, ಅಗ್ನಿಶಾಮಕ ಸೇವೆ, ಬೆಂಗಳೂರು 
ರವರನ್ನು ನಕಲಿ ಛಾಪಾ ಕಾಗದದ ಹಗರಣಗಳಿಗೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧದ ಜಂಟಿ ಇಲಾಖಾ 
ವಿಚಾರಣೆಯಲ್ಲಿ ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 
ಮೇಲೆ (3)ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಪ್ರಕರಣದ ಜಂಟಿ ಇಲಾಖೆ ವಿಚಾರಣಾಧಿಕಾರಿ ಶ್ರೀ ಎಸ್‌. ಟಿ. ರಮೇಶ್‌, ಐಪಿಎಸ್‌, 
ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾನಿರೀಕ್ಷಕರು, ಬೆ೦ಗಳೂರು ರವರ ಬದಲಿಗೆ ಶ್ರೀ ಕೆ. ರಾಮಕೃಷ್ಣ ಭಟ್‌ (ನಿವೃತ್ತ) 
ನ್ಯಾಯಾಧೀಶರನ್ನು ಬದಲಿ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಮೇಲೆ (4)ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಕೆ. ರಾಮಕೃಷ್ಣ ಭಟ್‌ (ನಿವೃತ್ತ) 
ನ್ಯಾಯಾಧೀಶರ ಕೋರಿಕೆಯಂತೆ ಅವರನ್ನು ಬದಲಾಯಿಸಿ, ಶ್ರೀ ಶಿವರಾಮ್‌ ಕೆ. (ನಿವೃತ್ತ) ಜಿಲ್ಲಾ ನ್ಯಾಯಾಧೀಶರನ್ನು ಬದಲಿ ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು. 
ಮೇಲೆ (5)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಬಿ. ದಯಾನಂದ, ಐಪಿಎಸ್‌ ರವರು ತಮ್ಮ ಮನವಿಯಲ್ಲಿ ಇದೊಂದು ಜಟಿಲವಾದ ಇಲಾಖಾ 
ವಿಚಾರಣೆ ಆಗಿದ್ದು ಪ್ರಕರಣದಲ್ಲಿ 65ಕ್ಕೂ ಹೆಚ್ಚು ಸಾಕ್ಷಿದಾರರ ವಿಚಾರಣೆ ದೈನಂದಿನವಾಗಿ ಆಗಬೇಕಾಗಿದ್ದು ಇದು ಪೂರ್ಣಗೊಳಿಸಲು ಸಾಕಷ್ಟು ಸಮಯ 
ತೆಗೆದುಕೊಳ್ಳುವ ಸಂಭವವಿದ್ದು ರಾಜ್ಯ ಗುಪ್ತವಾರ್ತೆಯಲ್ಲಿ ತಮಗೆ ಕೆಲಸದ ಒತ್ತಡ ಇರುವುದರಿಂದ ಸದರಿ ಇಲಾಖೆ ವಿಚಾರಣೆಯನ್ನು ನಡೆಸುವುದು 
ಕಷ್ಟಕರವಾಗಿರುವುದರಿಂದ ಬೇರೊಬ್ಬ ಅಧಿಕಾರಿಯನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿಕೊಳ್ಳಲು ಕೋರಿದ್ದರಿಂದ ಶ್ರೀ ಬಿ. ದಯಾನಂದ್‌, ಐಪಿಎಸ್‌, 
ಡಿ.ಐ.ಜಿ.ಪಿ. ಅಗ್ನಿ ಶಾಮಕ ಸೇವೆ, ಬೆಂಗಳೂರು ರವರ ಬದಲಿಗೆ ಎ.ಐ.ಜಿ.ಪಿ. (ಸಾಮಾನ್ಯ) ಪ್ರಧಾನ ಕಚೇರಿ, ಬೆಂಗಳೂರು ರವರನ್ನು ಬದಲಿ 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಮೇಲೆ (6)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಕೆ. ಶಿವರಾಮ್‌ (ನಿವೃತ್ತ) ಜಿಲ್ಲಾ ನ್ಯಾಯಾಧೀಶರು ಹಾಗು ವಿಚಾರಣಾಧಿಕಾರಿಗಳು ಇವರನ್ನು 
ರಾಮನಗರ ಜಿಲ್ಲಾಧಿಕಾರಿಗಳು ಕಾನೂನು ಸಲಹೆಗಾರರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇರುವುದರಿಂದ ಪ್ರಕರಣದಲ್ಲಿ ಇವರು 
ವಿಚಾರಣಾಧಿಕಾರಿಯಾಗಿ ಮುಂದುವರೆಯಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಬದಲಿ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡುವಂತೆ ಕೋರಿರುತ್ತಾರೆ. 
ಮೇಲೆ (7)ರಲ್ಲಿ ಓದಲಾದ ಪತ್ರದಲ್ಲಿ ನಕಲಿ ಛಾಪಾ ಕಾಗದ ಹಗರಣಗಳಿಗೆ ಸಂಬಂಧಿಸಿದಂತೆ ಇರುವ ಜಂಟಿ ಇಲಾಖಾ ವಿಚಾರಣೆಯನ್ನು 
ಎ.ಡಿ.ಜಿ.ಪಿ. ಆಂತರಿಕ ಭದ್ರತೆ ವಿಭಾಗ, ಬೆ೦ಗಳೂರು ರವರನ್ನು ಬದಲಿ ವಿಚಾರಣಾಧಿಕಾರಿಯಾಗಿ ಹಾಗೂ ಐ.ಜಿ.ಪಿ. ಎ.ಟಿ.ಸಿ., ಬೆಂಗಳೂರು ರವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲು ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರು ಕೋರಿರುತ್ತಾರೆ. 
ಕಾರಣ ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 23 ಹೊಸಿಪ 2004, ಬೆಂಗಳೂರು, ದಿನಾಂಕ 19-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸರ್ಕಾರದ ಆದೇಶ ಸಂಖ್ಯೆ: ಒಇ 23 ಪೊಸಿಪ 2004 ದಿನಾಂಕ 09-08-2010ನ್ನು ಮಾರ್ಪಡಿಸಿ ಶ್ರೀ ಕೆ. 
ಶಿವರಾಮ್‌ (ನಿವೃತ್ತ) ಜಿಲ್ಲಾ ನ್ಯಾಯಾಧೀಶರು ರವರ ಬದಲಿ ಅಡಿಷನಲ್‌ ಡಿ.ಜಿ.ಪಿ. ಆಂತರಿಕ ಭದ್ರತೆ ವಿಭಾಗ, ಬೆಂಗಳೂರು ರವರನ್ನು ಬದಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೭೭ 





ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ದಿನಾಂಕ 05-09-2011ರ ಆದೇಶವನ್ನು ಮಾರ್ಪಡಿಸಿ ಸಹಾಯಕ ಐ.ಜಿ.ಪಿ. (ಸಾಮಾನ್ಯ) ಪ್ರಧಾನ ಕಚೇರಿ, 
ಬೆಂಗಳೂರು ರವರ ಬದಲಿಗೆ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಎ.ಟಿ.ಸಿ. ಬೆಂಗಳೂರು ರವರನ್ನು ಬದಲಿ ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 

ದಿನಾಂಕ 10-02-2005ರ ಆದೇಶದಲ್ಲಿನ ಉಳಿದ ಇತರೆ ಆದೇಶಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ. ವಿಚಾರಣೆಯನ್ನು ಮೂರು 
ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ವರದಿ ಮಾಡುವಂತೆ ಮತ್ತು ವಿಚಾರಣಾಧಿಕಾರಿಗಳಿಗೆ ವಿಚಾರಣೆ ನಡೆಸಲು ಅನುಕೂಲವಾಗುವಂತೆ ಸೂಕ್ತ 
ಕಟ್ಟಡ:ಪಿಠೋಪಕರಣಗಳು ಮತ್ತು ಪೂರಕ ಸಿಬ್ಬಂದಿ ಇತ್ಯಾದಿ ಮೂಲ ಸೌಕರ್ಯಗಳನ್ನು ಒದಗಿಸಲು ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಆರಕ್ಷಕ 
ಮಹಾ ನಿರೀಕ್ಷಕರು, ಬೆಂಗಳೂರು ರವರಿಗೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 406 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


COMMERCE AND INDUSTRIES SECRETARIAT 
Sub : Approval to the project proposal of M/s Shaasta Cement Corporation India Pvt., Ltd., to establish a 2.25 
MMTPA Cement Plant with 25 MW Power plant at Niragunda Village, Chincholi Taluk, Gulbarga District. 
Read: 1) Proceedings of the 25" SHLCC held on 14-07-2011 
2) GO No. Cl 174 5೧|। 2011 Bangalore, dated 18-08-2011 
3) Representation of M/s Shaasta Cement Corporation India Pvt., Ltd., dated 26-08-2011. 
Preamble: 

M/s Shaasta Cement Corporation India Pvt., Lid., has proposed to establish a “1 MMTPA Cement Plant” at Niragunda 
Village, Chincholi Taluk, Gulbarga District with an investment of Rs. 450 Cr., generating employment to about 300 persons. 

The proposal of the Company was discussed and approved in the 25" SHLCC Meeting held on 14-07-2011. Accordingly 
GO referred above at (2) was issued. 

Subsequently M/s Shaasta Cement Corporation India Pvt., Ltd., represented to Honorable Minister for Large and Medium 
Industries to accord approval for enhancement of the capacity of their Cement Plant 2.25 MMTPA with 25 MW Power Plant in view 
of the technical viability of Project. The revision in the plant capacity and inclusion of 25 MW Power Plant would result in additional 
investment of Rs. 950 Cr. 

Government has examined the proposal in detail. Hence this order 

Government Order No. Cl 174 5೧1 2011, Bangalore, dated 13-01-2012 

Government is pleased to accord approval for the enhancement of the Cement Plant Capacity of M/s Shaasta Cement 
Corporation India Pvt., Ltd., proposed to be established at Niragunda Village of Gulbarga District approved vide GO referred above 
at (2) to 2.25 MMTPA with 25 MW power Plant. The total investment in the Plant now would be Rs. 1400 Cr. 

Infrastructural assistances and other terms and conditions of the GO mentioned above at (2) shall remain unaltered. 


By Order and in the name of the Governor of Karnataka 
Shivashankar Naik, L 
Desk Officer (Technical Cell) (l/c) 
P.R. 407 Commerce and Industries Department 


COMMERCE AND INDUSTRIES SECRETARIAT 
Sub : Formation of Special Investigation Team (SIT) to carryout further investigation-regarding. 
Read: Letter No. DMG/MLS/2011-12:5424 dated 15.12.2011 of Director, Department of Mines and 
Geology, Bangalore. 
Preamble: 

The State Government had referred several issues concerning illegal Mining in the State, after framing comprehensive 
terms of reference 10 the Hon'ble Lokayukta for investigation under Section 7 (2A) of Karnataka Lokayuktha Act 1984. The Hon'ble 
Lokayukta has submitted a detailed investigation report (Part-ll) to the State Government on 27.07.2011 containing many chapters 
and annexures. The State Government constituted High Level Committee under the Chairmanship of the Additional Chief Secretary 
to advise the Government regarding ways and means of implementation of recommendations contained in the Hon'ble Lokayukta’s 
report. The High Level Committee has submitted its final report to the State government on 24.10.2011. 

The High Level Committee in its report has recommended to constitute the Special Investigation Team (SIT) consisting of 
an interdisciplinary team of experts of the departments like Home, Mines and Geology, Commercial Tax, Forest, Revenue etc., or 
designate an appropriate agency to carry out further investigation wherever the Hon'ble Lokayukta has recommended for in-depth 
investigation in the matters like illegal Mining, illicit Extraction of Iron Ore and Transportation for Local Consumption and export, 
cases of benami transactions, Formation of Front Companies for the purpose of Evasion of Tax, Money Laundering and Parking of 
unaccounted wealth in tax havens. 


೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





The Government has agreed in principle to constitute Special Investigation Team as per recommendation of High Level 
Committee. 

The Director, Mines and Geology in his letter dated 15.12.2011 read at above (1) has requested to constitute Special 
Investigation Team. 

The proposal has been examined in detail and decided to constitute Committee/Team. Hence, the following order:- 

Government Order No.Cl1.282:MMM.2011, Bangalore Dated: 09-01-2012 

In the circumstances explained in the preamble, the Government is pleased to constitute the following Special 
Investigation Team (SIT) to carryout further investigation in the matters like illegal Mining, illicit Extraction of Iron Ore and 
Transportation for Local Construction and export, cases of benami transactions, Formation of Front Companies for the purpose of 
Evasion of Tax, Money Laundering and Parking of unaccounted wealth in tax havens:- 
Shri Deepak Sarmah, IFS., 
Additional Principal Chief Conservator of Forest. 
Shri Shivakumar, IPS., 
2 Inspector General of Police 
(Fire Force) 
Shri H.R. Srinivas, IAS., 
3. Director, 
Department of Mines and Geology 
Shri Amlan Adithya Biswas, IAS., 
Deputy Commissioner, Bellary 
Shri J. Ramalinge Gowda, 
5. Additional Commissioner 
Department of Commercial Taxes 
Shri Richard V.D’Souza 
6. Joint Commissioner (Admn) 
Department of Transport 
Shri D.R. Veeranna 
7. Additional Director (Mineral) 
Department of Mines and Geology 

The Special Investigation Team can co-opt any State Government officer to be its member and may also invite any officer 
for the meetings, if it feels necessary to do so. 

The Special Investigation Team shall look in to the issues enlisted in the Annexure and also investigate such issues that 
may be entrusted to it by the Government from time to time. 

The Special Investigation Team shall submit its report to the Government within a period of three months. 

A separate Government order will be issued providing for a support team consisting of officers of different departments 
which will work under the Special Investigation Team directly. 





1. Chairman 





Member 





Member 





Member 





Member 





Member 





Convener 

















By Order and in the name of the Governor of Karnataka, 
M.V. Shivasubramani 
Under Secretary to Government (Mines) 
Commerce & Industries Department 


ANNEXURE TO GOVERNMENT ORDER NO:C1.282:MMM.2011 DATED 09.01.2012 
Issues for further Investigation as suggested in the Hon'ble Lokayukta’s Report 











Sl. 
No Relevant Chapter/ Page No. Recommendations/Observations 
1) Chapter-l According to the investigating team, there were 83 exports of iron ore after the 


Page-23 


This chapter is in respect of export of 
illicit iron ore of Karnataka Origin during 
the years 2006 to 2010. The 
recommendations regarding further 
investigation of export of iron ore after 
ban imported by State Government from 
Krishnapatnam Port. 








ban on issue of permits for destinations for exports. It is pertinent to note here 
that due to large scale of exports of illicit iron ore the State Government took a 
decision on 28/07/2010 to ban issue of permits to destinations for exports. In 
that context, exports after this date have been obtained from all the ports and it 
is found that there were 83 exports with a total quantity of 17,58,336 MT of iron 
ore. Out of this quantity, the maximum exports have taken place from 
Krishnapatnam port which is administered and managed by a private company 
1.6. Krishnapatnam Port Company Limited (KPCL). The quantity exported from 
this port alone was 14,85,076 MT. This specific matter requires further 
investigation for finding out illegalities and persons responsible/behind it. 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ 


೬೭೯ 








2) 


Chapter-l 
Page-29 


This chapter is in respect of export of 
illicit iron ore of Karnataka Origin during 
the years 2006 to 2010. The 
recommendations regarding further 
investigation of export of iron ore after 
ban imported by State Government from 
Krishnapatnam Port. 


There is ban on issue of permits for destinations for exports since 28/07/2010. 
But is is observed that there were 83 exports with a total quantity of 17.58,336 
MT of iron ore after this date. Out of this quantity the maximum exports have 
taken place from Krishnapatnam port which is administered and managed by a 
private company i.e. Krishnapatnam Port Company Limited (KPCI). The quantity 
exported from this port was 14,85,076 Mt. This specific matter requires further 
investigation for finding out the illegalities and persons responsible behind it. 





Chapter-ll 

Pages 34-35 

Chapter-ll deals with export of illicit iron 
ore from Belikeri Port. 


The information gathered also indicates the number of trucks used and their 
Registration numbers. As per this information 16,383 truck registration numbers 
are mentioned, the name and address of the Transport Company/owners of 
these trucks, who were also responsible for transporting illicit iron ore, should 
be obtained from these numbers and further investigation in regard to their 
involvement should be carried out. There may be many forged registration 
numbers or duplicate numbers, involving in illegal transportation. 





Chapter-ll 
Page-53 


This Chapter deals with export of illicit 
iron ore from Belikeri port. It is reported 
that on the basis of seized hard disc that 
bribes have been road to port authorities, 
customs, Mines and Geology by M/s. 
Adoni Enterprises. 


The payment of bribe amounts to different departments has progressively 
increased from the year 2004-05 to 2007-08, which was 22,62,924 in the year 
2004-05; 48,36,920/- in the year 2005-06; 66,31,144/- in the year 2006-07; 
1,28,37,242/- in the year 2007-08. All these payments were not shown in the 
balance sheet of the company and were unaccounted and paid in cash. Dr. UV. 
Singh’s team has recommended for further investigation for the veracity of the 
documents and the alleged involvement of the concerned departments and 
individuals in regard to payment of bribe and | recommend the same. 





Chapter-VI 
Page-80 
This Chapter deals with Benani 
Accounts of Shri Bhakta 


Markhandeshwara Minerals. This firm as 
per the report, is an unregistered firm, 
misused by and others and managed by 
proxy members. 


Rest of the entries are cash transactions in Table-l of Chapter-6 of Dr. 
U.V.Singh Report, it should also be taken note from table-1 that amount is paid 
at the rate of Rs. 100/- per MT (27/12/09 and 06/01/2010). The amount also is 
credited out of illegal ore from Chitradurga. On verification of the entries in the 
Table-1 referred above with respect to account of Axis Bank, Bellary mentioned 
above pertaining to M/s SBMM, the cheque numbers and respective amounts 
are found matching and there is no doubt whatsoever left that the information in 
the Table-1 is genuine and can be taken as evidence for any proceedings. 
Taking Table-1 into consideration, the amount drawn as cash from both the 
accounts (2669 of M/s SBMM and 16667 of M/s SLVM) referred in Chapter-6, 
Dr. UV. Singh’s Report shows that it has reached to “Sri G.J. Reddy Sir’ as 
stated in the heading of Table-1. The risk amount withdrawn from the bank 
accounts and also cash paid finally reaches the same person as amount 
payable to the overall protection provided for illegal iron ore trade and 
transportation. This matter requires further in-depth investigation by a 
Competent authority. 





Chapter-VI 
Page-81 
This Chapter deals with Benani 
Accounts of Shri Bhakta 


Markhandeshwara Minerals. This firm as 
per the report, is an unregistered firm, 
misused by and others and managed by 
proxy members. 


The form VAT | [see Rule 4(1)] for registration under the Karnataka Value 
Added Tax Act 2003, the AMC’s Managing Partners Mrs. Gali Lakshmi Aruna 
and partners have provided the bank details of the company for VAT purpose 
(Annexure to Chapter 6 of Dr. UV. Singh’s Report at page 104-107). The bank 
in this respect is Canara Bank Account No. CA 179. There is no mention 
regarding the account of State Bank of India, Bellary (A/c No. 31000313003) 
which is having the credits of large amount of money transactions of the M/s 
AMC. The payment of VAT in this regard shall be further investigated by the 
Competent Authority (Commercial Taxes Department) 











Chapter-VIl 
Page-95 


This Chapter deals with illegalities of 
Associated Mining Company. 





There are debits from these accounts (SBI 3003) to Sri Bhakta 
Markandeshwara Minerals (SBMM) (Axis 2669), Divakar Minerals, JJ Impex, 
Shantha Lakshmi Jairam, Brahamini Industries, Vijay Mining Infrastructure and 
many others. The trail of huge amount in this account (SBI 3003) is allegedly 
linked with the illicit removal of ore from various mines which is separately dealt 




















೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 
in this report. These transactions do require further investigation from a 
Competent Agency. 
8) Chapter-IX It is to be noted here that 75% of the total value is paid through cash and 25% is 
Pages-143 & 165 paid through the Banks. The concerned enforcement agencies should take note 
of it for further investigation. 
This Chapter deals with illicit extraction 
transport, export and domestic | The Accounts books of M/s Devi Enterprises, M/s Madhu Shri Enterprises and 
consumption of Iron ore in 2009 and | other financial statements of various other miners controlled by the mining 
2010 and 40:60 or 50:50 sharing of | group has to be reviewed comprehensively. 
production and despatches. 
9) Chapter-X Further M/s ET&L has also sourced its illicit material from various leases like SB 
Pages-188 Minerals, Trident Minerals, Shantalakshmi Jairam and others. Transportation of 


Chapter 10 deals with illegal iron ore 
trade by Eagle Traders and Logistics. 


most of this illicit material was facilitated by Swastik Nagaraj, Karapudi Mahesh 
and Others. Furthermore M/s ET&L provided this illicit iron ore for exports to 
various exporters like SB Logistics, Dream Logistics, Shri Mallikarjun Shipping 
Company, TB Logistics and others. lf is recommended that further 
investigations should be carried out into the monetary transactions between M/s 
ET&L and all the companies listed in Table 3, 4 & 5 of Chapter 10 of Dr. UV. 
Singh’s Report. 





Chapter-X 
Page-190 


Chapter 10 deals with illegal iron 
trade by Eagle Traders and Logistics. 


ore 


From the facts and figures recorded in the report Dr. Singh, has come to the 
following conclusions. The statement of bank account of M/s ET&L (A/c No. 
267010200007740 Axis Bank) shows a total credit of Rs. 649,73,39,232 and 
debit of Rs. 649,73,36,892 between Sep 2007 and Feb 2011. The bank account 
shows large number of suspicious cash withdrawals in denominations of Rs. 
9,00,000 in the name of persons who are suspected to be benami or fake 
names. This may be noted by competent authorities for investigation and further 
action under appropriate laws. 





Chapter-X 
Pages-191 


Chapter 10 deals with illegal iron 
trade by Eagle Traders and Logistics. 


ore 


Income Tax Department has pointed out that the URD (Unregistered Dealers) 
purchases of iron ore by M/s Eable Traders and Logistics, for the financial year 
2007-08, 2008-09, 2009-10 and 2010-11 are Rs. 77,02,800/-, Rs. 13,4983,622/- 
and Rs. 45,53,51,501/-, NIL respectively for which M/s ET&L did not produce 
persons/concerns from whom it has purchased, did not prove the real source of 
purchase, and did not poroduce any transport permits to prove the legality of 
the source etc. Further, as per the statement of various URDs submitted before 
the IT Department approximately. 

10,36,352.775 MT of iron ore in the year of 2009-10 and 1,92,339,78 MT of iron 
ore in the year of 2008-09 have been illegally procured and sold by M/s ET&L 
(Table 11 of Chapter 10 of Dr.U.V.Singh’s Report). Further it has pointed out 
that M/s ET&L has used name lenders and layering to create false documents 
to conceal sources of iron ore and hide trade in illicit iron ore (Table 12 of 
Chapter 10 of Dr. UV. Singh’s Report). Competent authorities may take note of 
it for further investigation and taking action as per relevant provisions of law. 
The Commercial Tax Department (VAT) should take note of the money 
transactions for evasion of tax and other penal actions. 





Chapter-X 
Page-192 


Chapter 10 deals with illegal iron ore 
trade by Eagle Traders and Logistics. 


There are 55 companies (Table 4 of Chapter 10 of Dr. U.V.Singh’s Report) from 
where M/s ET&L has received large sums of money in its account No.s 7740. 
Further investigation is required to find out the role of these companies in illicit 
iron ore trade and recovery thereon. 











Chapter-Xll 
Page-204 


Chapter 12 of the report contains details 
of illicit extraction Trade and 
Transportation of iron ore by Shri KV. 
Nagaraj} (Swastik Nagaraj, Karapudi 





As per the permit records, no permits were issued to M/s Swastik steel Hospet 
Pvt Ltd from the loading points and the date mentioned in the seized document 
for transportation to Krishnapatnam port except for 5280 MT from Star Minerals. 
This clearly indicates that almost the entire shipments comprised of illicit iron 
ore and should be recovered with exemplary penalty and other actions under 
various applicable laws. In addition to the two export consignments discussed 
above, information from Customs shows that M/s. Swastik steels Hospet has 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ 


೬೮೧ 








Mahesh and Associates). 


sent 2 more export consignment to China from Belekeri port in 2010. The 
details are in Table 7 of Chapter 12 of Dr. UV. Singh’s Report. As the two 
mentioned exports from Krishnapatnam are strongly suspected to be composed 
of illicit iron ore, it is recommended that the source of iron ore for the two 
exports through Belekeri should be probed further. It can be noted that these 
exports were done just after seizure of iron ore at Belekeri port. For more 
particulars, the contents of Table-7 of Chapter-12 of Dr:U.V. Singh may be 
looked in to. 





Chapter-Xll 
Page-210 


Chapter 12 of the report contains details 
of illicit extraction Trade and 
Transportation of iron ore by Shri KV. 
Nagaraj} (Swastik Nagaraj, Karapudi 
Mahesh and Associates) 


From the examination of the seized documents, it is seen that following 
companies/entities/firims are in the business of illegal iron ore and are 
associated or have close business links with Swastik Nagaraj, Karapudi 
Mahesh and others. In the light of the fact that the documents provide 
transactions details of illicit iron ore, the activities of these companies need to 
be probed further. 

1. Adishakti Cargo Movers 

2. Adishakti Transport Company 

3. Ayyappa Industries 

4. Fabio Exports 

5. Swastik Steels (Hospet) Pvt Limited. 





Chapter-Xlll 
Page-232 


Export of illicit iron ore by ILC Industries 
Limited. 


M/s ILC is involved in trading and export of illicit iron ore, the business links of 
these companies with M/s ILC need to be investigated further by the Competent 
Agency. 











16) Chapter-XV It has been observed that in a few leases, royalty is paid for low Fe grade 

Page-247 resulting in loss to the Government. Further enquiry is recommended in this 
regard through an independent audit. 

Issues of Royalty and Forest 
Development Tax. 

17) Chapter-XV A further enquiry should be ordered in all such cases of non-recovery of FDT for 
Page-249 taking further needful action. 
Issues of Royalty and Forest 
Development Tax. 

18) Chapter-XVI The export of iron ore fines from Belekeri port and iron ore lumps exported from 
Page-273 Murmagao port to Pakistan Steels, Karachi, Pakistan by M/s 21° Century Wire 


lllegalities in M/s. Janthakal Enterprises- 
M.L.No. 593/.993. 


Rods Ltd should be further investigate. 





Chapter-XVIl 
Page-283 


Illegal approval of mining lease in favour 


The proposal send to Government of India and favour of M/s Sai 
Venkateshwara Minerals to grant mining lease without the draft been approved. 





of M/s. Shree Sai Venkateshwara 
Minerals. 

20) Chapter-XVIll When the fact of non-obtaining the statutory clearances from Ministry of 
Page-294 Environment and Forest and Karnataka State Pollution Control Board came to 


Illegal mining in Mining lease No. 2220 of 
M/s. Hanuman Mines in forest land. 


the knowledge of the Director of Mines and Geology, the lessee was permitted 
to carry on mining activity quoting Rule 24 A(6) of M.C. Rules in contrary to its 
applicability in the matter. This should be further investigated. 








21) 





Chapter-XXIV 
Page-389 


16081165 in Mining lease No. 2186 of Sri 
B.R. Yogendranath Singh. 





It is further observed that the iron ore (small quantity) produced in real terms at 
lease area have not been transported through permits by the raising contractor 
or lessee. All such transportation of lumps, red oxide, fines etc. had been done 
without permits and the cost should be recovered with an exemplary penalty 
from the lessee or raising contractor, Further, the illegal mining in the year of 
2006-07, 2007-08 and 2008-09 should be further investigated in the manner as 








೬೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ 


ಭಾಗ-೧ 








explained for the year 2009-10. 





22) 


Chapter-XXV 
Page-396 


Illegal export by National Agricultural Co- 
operative Marketing Federation of India 
Limited (NAFED) 


As per agreement between Disha Impex and AFED the iron ore has not been 
procured from MML. Hence there is breach of contract and also source of 
procurement not known. This requires further investigation, by the appropriate 
authorities. There were financial irregularities as pointed out by the enquiry 
committee. Hence in this matter too all transactions of iron ore trade is under 
the cloud of doubts. 





23) 


Chapter-XXVIll 

Page-424 

Collapse of Administrative and 
Governance System 


On verification of the entries in table (8) with respect to accout no. 
909020039582669 of Axis Bank, Bellary of SBMM, the cheque number and 
respective amounts is found matching. Hence there is no doubt whatsoever that 
the information in the table (8) is genuine one and can be taken as evidence for 
any proceedings. Taking the table (8) into cosideration, the amount drawn as 
cash from both the accounts (2669 of SBMM and 16667 of SLVM) reaches to 
“Sri G.J. Reddy Sir.” As stated in Table-8 of Chapter of 28 the risk amount is 
withdrawn through self cheque and paid finally. This matter requires further 
investigation in depth by the competent authorities. 





24) 


Chapter-XXVIll 

Page-432 

Collapse of Administrative 
Governance System. 


and 


An amount of Rs. 1, 11, 13, 394.00 had been paid to obtain fake permits from 
Andhra Pradesh and permits of other leases from the officials of Mines and 
Forest in the district and outside the district. In this regard Sri Sajjan, Wahid, 
Mahesh, Yariswamy and others have acted as agents to obtain such permits 
(Table-4 of Chapter-28). A further investigation is required in this matter. 





25. 


Chapter-XXVIll 

Page-434 

Collapse of Administrative and 
Governance System. 


There were many firms/companies/individuals who were transporting the illegal 
iron ore to Belekeri Port There are about 60 Bank accounts connected with the 
iron ore trading operated by Sri K. Mahesh and his associates. On verification of 
the transactions in these accounts it is noted that there is close linkages 
between the illegal mining and transactions, there were hundreds of peoples 
were engaged by Sri K. Mahesh Report Page 434 of 464 and his associates. 
The names are given table This list is not exhaustive. There may be many more 
names. These names would be helpful in further investigation. There was heavy 
moment of vehicles from one plot to other and leases to plots without having 
any permit. The seized record of Income Tax Department pertaining to Sri 
Madhukumar Varma (MKV) indicates payments made to various persons for 
various purposes. Since a partnership firm M/s Madhushree Enterprises is 
managed by him involved in illegal mining in Bellary district a further 
investigation is required in this matter. It is observed from the seized records 
that hawala money is paid. Though the quantum of money is quite less, but it 
indicates the prevailing of hawala transactions in illegal mining. This requries 
further investigation. 








26) 





Chapter-XXIX 
Page-438 


Miscellaneous chapter. 





That the officials of MML have Knowingly comnitted irregularities and 
illegalities. Therefore, necessary action should be initiated against the officers, 
who should be identified and dealt in accordance with law after conducting 
proper investigation. 





PR. 408 


ವಿಷಯ : 


M.V. Shivasubramani 
Under Secretary to Government (Mines) 
Commerce & Industries Department 


ಕಂದಾಯ ಸಚಿವಾಲಯ 


ಬೆಂಗಳೂರು ನಗರ ಜಿಲ್ಲೆಯ ಗಾಂಧಿನಗರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 


ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ ಕ೦ಇ34 ಮುಸರ 2009 ಬೆಂಗಳೂರು, ದಿನಾಂಕ: 25-02-2009. 
ಪ್ರಸ್ತಾವನೆ : 


ಮೇಲೆ ಓದಲಾದ ಆದೇಶದಲ್ಲಿ ಬೆ೦ಗಳೂರು ನಗರ ಜಿಲ್ಲೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 





I ಮಾನ್ಯ ವಿಧಾನಸಭಾ ಸದಸ್ತರು, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ 











ವಿಭಾಗ, ಬೆ೦ಗಳೂರು ನಗರ ಜಿಲ್ಲೆ 


2 ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 














ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೮೩ 











3 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಸಂಬಂಧಿಸಿದ ಸದಸ್ಯರು 
ತಾಲ್ಲೂಕು 
4 ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆ೦ಗಳೂರು ನಗರ ಜಿಲ್ಲೆ ಸದಸ್ಯ 
ಕಾರ್ಯದರ್ಶಿ 

















ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು. 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 87 ಮುಸರ 2011, ಬೆಂಗಳೂರು, ದಿನಾಂಕ 05-01-2012 

ಬೆ೦ಗಳೂರು ನಗರ ಜಿಲ್ಲೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ ಸಂ. ಹೆಸರು/ವಿಳಾಸ ಪ್ರವರ್ಗ 
1 ಶ್ರೀ ಮಲ್ಲು ಸಾಮಾನ್ಯ 
ನಂ. 24, 2ನೇ ಮುಖ್ಯರಸ್ತೆ, 7ನೇ ಅಡ್ಡರಸ್ತೆ, 
ಕೆ.ಪಿ. ಅಗಹಾರ ಗೌರೇಶ್ರರಿನಗರ, ಬೆಂಗಳೂರು-23 
2 ಶ್ರೀಮತಿ ಸುಜಯ ನಾಗೇಂದ್ರ ಮಹಿಳೆ 
ನಂ. 26, ಆಂಜನೇಯ ದೇವಸ್ಥಾನದ 1ನೇ ಬೀದಿ 
ಶೇಷಾದ್ರಿಪುರಂ, ಬೆಂಗಳೂರು-10 
3 ಶ್ರೀ ನಾರಾಯಣಪ್ಪ, ಪರಿಶಿಷ್ಟ ಜಾತಿ 
ನಂ. 208/ಎ, ವಿವೇಕಾನಂದ ಬ್ಲಾಕ್‌ 
ದತ್ತಾತ್ರೇಯ ದೇವಸ್ಥಾನದ ರಸ್ತೆ 
ಪೈಪ್‌ಲೈನ್‌, ಮಲ್ಲೇಶ್ವರಂ, ಬೆಂಗಳೂರು-03 























4 ಶ್ರೀ ವೈ. ಬಸವರಾಜ ಪರಿಶಿಷ್ಟ ಪಂಗಡ 
ನಂ. 23/, ಮಾಗಡಿ ರಸ್ತೆ ಕೆ.ಪಿ. ಅಗ್ರಹಾರ 
ಬೆ೦ಗಳೂರು-23 











ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾ೦ಕ: 03-02-2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 
ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಅಸ್ಥಿತ್ವದಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 410 ಕಂದಾಯ ಇಲಾಖೆ (ಮುಜರಾಯಿ) 


ಕಂದಾಯ ಸಚಿವಾಲಯ 
ವಿಷಯ : ಬೆ೦ಗಳೂರು ನಗರ ಜಿಲ್ಲೆಯ ಮಲ್ಲೇಶ್ವರಂ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ ಕಂಇ 32 ಮುಸರ 2009, ದಿನಾಂಕ: 25-02-2009. 
ಪ್ರಸ್ತಾವನೆ : 
ಮೇಲೆ ಓದಲಾದ ಆದೇಶದಲ್ಲಿ ಬೆ೦ಗಳೂರು ನಗರ ಜಿಲ್ಲೆಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 














I ಮಾನ್ಯ ವಿಧಾನಸಭಾ ಸದಸ್ವರು, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಅಧ್ದಕರು 
2 ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಸದಸ್ಯರು 
ವಿಭಾಗ, ಬೆಂಗಳೂರು ನಗರ ಜಿಲ್ಲೆ 
3 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಸಂಬಂಧಿಸಿದ ಸದಸ್ಯರು 
ತಾಲ್ಲೂಕು 
4 ತಹಶೀಲ್ದಾರ್‌, ಸಂಬಂಧಿಸಿದ ತಾಲ್ಲೂಕು, ಬೆ೦ಗಳೂರು ನಗರ ಜಿಲ್ಲೆ ಸದಸ್ಯ 
ಕಾರ್ಯದರ್ಶಿ 

















ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು. 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 


೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಕಂಇ 68 ಮುಸರ 2011, ಬೆಂಗಳೂರು, ದಿನಾಂಕ 05-01-2012 

ಬೆಂಗಳೂರು ನಗರ ಜಿಲ್ಲೆಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ ಸಂ. ಹೆಸರು/ವಿಳಾಸ ಪ್ರವರ್ಗ 
1 ಶ್ರೀ ಕೃಷ್ಣಪ್ಪ ಸಾಮಾನ್ಯ 
ನಂ. 43, 12/ಎ, 14ನೇ ಮುಖ್ಯರಸ್ತೆ 
ನೇ ಅಡ್ಡರಸ್ತೆ ಸುಬಹ್ನಣ್ಣನಗರ, ಬೆಂಗಳೂರು-21 
2 ಶ್ರೀಮತಿ ಶ್ರೀಲತಾ ಪೂರ್ಣಚಂದ್ರ ಮಹಿಳೆ 
ನಂ. 109, 11ನೇ ಮುಖ್ಯರಸ್ತೆ 
15ನೇ ಅಡ್ಡರಸ್ತೆ ಮಲ್ಲೇಶ್ವರಂ, ಬೆಂಗಳೂರು-03 
3 ಶ್ರೀಮತಿ ಮರಿಯಮ್ಮ ಪರಿಶಿಷ್ಟ ಜಾತಿ 
ನಂ. 12, 17ನೇ ಮುಖ್ಯ ರಸ್ತೆ 
12ನೇ ಅಡ್ಡರಸ್ತೆ ಮಲ್ಲೇಶ್ವರಂ, ಬೆಂಗಳೂರು-03 
4 ಶ್ರೀ ನಾಗರಾಜ ಪರಿಶಿಷ್ಟ ಪಂಗಡ 
ನಂ. 1534, ರತ್ನಸಿರಿ ಅಪಾರ್ಟ್‌ಮೆಂಟ್‌ 
9ನೇ ಮುಖ್ಯರಸ್ತೆ, ಎ ಬ್ಲಾಕ್‌, ಸುಬ್ರಹ್ಮಣ್ಯನಗರ 
ರಾಜಾಜಿನಗರ, ಬೆ೦ಗಳೂರು-10 

ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ: 03-02-2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
































ಅಸ್ಥಿತ್ವದಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 411 ಕಂದಾಯ ಇಲಾಖೆ (ಮುಜರಾಯಿ) 


ಕಂದಾಯ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆಯ ಹೊಳೆನರಸೀಪುರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ ಕಂಇ 75 ಮುಸರ 2008, ದಿನಾಂಕ: 25-02-2009. 
ಪ್ರಸ್ತಾವನೆ : 
ಮೇಲೆ ಓದಲಾದ ಆದೇಶದಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡವರೊಂದಿಗೆ ರಚಿಸಿ ಆದೇಶಿಸಲಾಗಿತ್ತು. 

















1 ಮಾನ್ನ ವಿಧಾನಸಭಾ ಸದಸ್ವರು, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ಅಧ್ವಕ್ಷರು 
2 ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಸದಸ್ಯರು 
ವಿಭಾಗ, ಹಾಸನ ಜಿಲ್ಲೆ 
3 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಹೊಳೆನರಸೀಪುರ | ಸದಸ್ಯರು 
ತಾಲ್ಲೂಕು 
4 ತಹಶೀಲ್ದಾರ್‌, ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ ಸದಸ್ಯ 
ಕಾರ್ಯದರ್ಶಿ 














ಮುಂದುವರೆದು, ನಾಲ್ಕು ಅಧಿಕಾರೇತರ ಸದಸ್ಯರನ್ನು ನಂತರ ನಾಮ ನಿರ್ದೇಶನ ಮಾಡಲಾಗುವುದೆಂದು ನಮೂದಿಸಲಾಗಿತ್ತು. 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 23 ಮುಸರ 2011, ಬೆಂಗಳೂರು, ದಿನಾಂಕ 05-01-2012 

ಹಾಸನ ಜಿಲ್ಲೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ ಸಂ. ಹೆಸರು/ವಿಳಾಸ ಪ್ರವರ್ಗ 
1 ಶ್ರೀ ಜಿ.ಕೆ. ಜಯರಾಂ ಬಿನ್‌ ಕೃಷ್ಣಪ್ಪ ಸಾಮಾನ್ಯ 
ಗಂಗೂರು, ದೊಡ್ಡ ಬ್ಯಾಗತವಳ್ಳಿ ಅಂಚೆ, ಕಸಬಾ ಹೋಬಳಿ, 
ಹೊಳೆನರಸೀಪುರ ತಾಲ್ತೂಕು, ಹಾಸನ ಜಿಲ್ಲೆ 























ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೮೫ 








2 ಶ್ರೀಮತಿ ನೇತ್ರಾವತಿ ಬಿನ್‌ ನಾರಾಯಣನಾಯಕ ದೊಡ್ಡಹಳ್ಳಿ ಮಹಿಳೆ 
ಹಳ್ಳಿ ಮೈಸೂರು ಅಂಚೆ ಮತ್ತು ಹೋಬಳಿ, ಹೊಳೆನರಸೀಪುರ 
ತಾಲ್ಲೂಕು, ಹಾಸನ ಜಿಲ್ಲೆ 
3 ಶ್ರೀ ಶೇಖರ್‌ ಬಿನ್‌ ತಿಮ್ಮಯ್ಯ ಪರಿಶಿಷ್ಟ ಜಾತಿ 
ಕಲ್ಲುಬ್ಯಾಡರಹಳ್ಳಿ, ಎಲೆಚಾಗಹಳ್ಳಿ, ಕಸಬಾ ಹೋಬಳಿ 
ಹೊಳೆನರಸೀಪುರ ತಾಲ್ತೂಕು, ಹಾಸನ ಜಿಲ್ಲೆ 
4 ಶ್ರೀ ಸೋಮನಾಯಕ ಪರಿಶಿಷ್ಟ ಪಂಗಡ 
ಸಿಂಗಾಪುರ ಗ್ರಾಮ, ಜಕ್ಕವಳ್ಳಿ, ಅಂಚೆ, ಕಸಬಾ ಹೋಬಳಿ, 
ಹೊಳೆನರಸೀಪುರ ತಾಲ್ತೂಕು, ಹಾಸನ ಜಿಲ್ಲೆ 

ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾ೦ಕ: 03-02-2001ರ 
ಪ್ರಕಾರ ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 























ಅಸ್ಥಿತ್ವದಲ್ಲಿರುತ್ತದೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 412 ಕಂದಾಯ ಇಲಾಖೆ (ಮುಜರಾಯಿ) 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸ.ನಂ. 21ರಲ್ಲಿ 4.24 ಎಕರೆ 
ಜಮೀನನ್ನು ವೈ.ಎ.ಎನ್‌ ಚ್ಯಾರಿಟೆಬಲ್‌ ಟ್ರಸ್ಟ್‌ ಇವರಿಗೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1 ಅಧ್ಯಕ್ಷರು, ವೈ.ಎ.ಎನ್‌ ಚಾರಿಟೆಬಲ್‌ ಟ್ರಸ್ಟ್‌ರವರ ಮನವಿ ದಿ: 20-10-2009. 
2) ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ಇವರ ಪತ್ರ 
ಸಂಖ್ಯೆ: ಎಲ್‌ಎನ್‌ಡಿ (ಎನ್‌ಎ) ಸಿಆರ್‌ 130/09-10, ದಿ: 30-10-2009. 
ಪ್ರಸ್ತಾವನೆ : 
ಅಧ್ಯಕ್ಷರು, ವೈ.ಎ.ಎನ್‌ ಚ್ಯಾರಿಟೆಬಲ್‌ ಟ್ರಸ್ಟ್‌ ಇವರು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಸದರಿ ಸಂಸ್ಥೆಯು ಉನ್ನತ ಮಟ್ಟದ ಕನ್ನಡ 


[a) 
ಮಾಧ್ಯಮದ ಪ್ರಾಥಮಿಕ ಮತ್ತು ಫ್ರೌಢಶಾಲೆಯನ್ನು ತೆರೆಯಲು ಉದ್ದೇಶಿಸಿದ್ದು ಹಾಗೂ ಐ.ಸಿ.ಎಸ್‌.ಸಿ. ಅಥವಾ ಸಿ.ಬಿ.ಎಸ್‌.ಸಿ. ಪಠ್ಯ ಕ್ರಮವನ್ನು ನಡೆಸಲು 


ಉದ್ದೇಶಿಸಿದ್ದು, ಸದರಿ ಉದ್ದೇಶಕ್ಕಾಗಿ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸ.ನಂ.21ರಲ್ಲಿನ 10 ಎಕರೆ 
ಜಮೀನನ್ನು ಮ೦ಜೂರು ಮಾಡುವಂತೆ ಕೋರಿರುತ್ತಾರೆ. 

2. ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ನಗರ ಜಿಲ್ಲೆ ಇವರು ದಿ: 30-10-2009ರ ಪತ್ರದಲ್ಲಿ ಬೆ೦ಗಳೂರು ಉತ್ತರ (ಅಪರ) 
ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸ.ನಂ.21ರಲ್ಲಿನ 10 ಎಕರೆ ಜಮೀನನ್ನು ವೈ.ಎ.ಎನ್‌. ಚ್ಯಾರಿಟೆಬಲ್‌ ಟ್ರಸ್ಟ್‌ ಇವರಿಗೆ ಮಂಜೂರು 
ಮಾಡುವ ಬಗ್ಗೆ ಸರ್ಕಾರದ ಆದೇಶ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

3) ಜಿಲ್ಲಾಧಿಕಾರಿಗಳ ವರದಿಯನ್ವಯ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ 
ಸ.ನಂ.21ರಲ್ಲಿನ 10 ಎಕರೆ ಜಮೀನನ್ನು ಹರಾಜು ಮಾಡಲಾಗಿದ್ದು. ನಂತರ ಹರಾಜನ್ನು ರದ್ದುಗೊಳಿಸಲಾಗಿದೆ. ಈ ಜಮೀನು ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ಸರಹದ್ದಿನಿಂದ 1.5 ಕಿ.ಮೀ. ದೂರದಲ್ಲಿರುತ್ತದೆ. ಯಲಹಂಕ ರೈಲ್ವೆ ನಿಲ್ದಾಣಕ್ಕೆ ಸುಮಾರು 8 ಕಿ.ಮೀ. ದೂರದಲ್ಲಿರುತ್ತದೆ. ಅಲ್ಲದೆ, ಈ 
ಜಮೀನಿನ ಮಾರ್ಗಸೂಚಿ ಬೆಲೆಯು ಎಕರೆಯೊಂದಕ್ಕೆ ರೂ. 25 ಲಕ್ಷಗಳಾಗಿದ್ದು. ಮಾರುಕಟ್ಟೆ ದರವು ರೂ. 1 ಕೋಟಿಗಳಿರುವುದಾಗಿ ಜಿಲ್ಲಾಧಿಕಾರಿಗಳು 
ವರದಿ ಮಾಡಿರುತ್ತಾರೆ. 

4. ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 636 ಎಲ್‌ಜಿಬಿ 2011, ಬೆ೦ಗಳೂರು, ದಿನಾಂಕ 12-01-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 27ರಲ್ಲಿನ 
ಅಧಿಕಾರವನ್ನು ಚಲಾಯಿಸಿ ನಿಯಮ 10(2)ನ್ನು ಸಡಿಲಿಸಿ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು. ಜಾಲ ಹೋಬಳಿ, ಹೊಸಹಳ್ಳಿ, ಗ್ರಾಮದ ಸ.ನಂ. 
21ರಲ್ಲಿನ4.24 ಎಕರೆ/ಗು೦ ಜಮೀನನ್ನು ವೈ.ಎ.ಎನ್‌. ಜ್ಯಾರಿಟೆಬಲ್‌ ಟ್ರಸ್ಟ್‌ ಬೆಂಗಳೂರು ಇವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಪ್ರಸಕ್ತ ಮಾರ್ಗಸೂಚಿ ಬೆಲೆಯ 
ಶೇ. 50ರಷ್ಟನ್ನು ವಿಧಿಸಿ ಮ೦ಜೂರು ಮಾಡಲು ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕೆ. ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 413 ಕಂದಾಯ ಇಲಾಖೆ (ಭೂ.ಮಂ-1) 


೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ಉಂಟಾದ ಗ್ರಾಮಗಳಲ್ಲಿ ಡೀಸಲ್‌ ಜನರೇಟರ್‌ನ್ನು 
ಬಾಡಿಗೆ ಆಧಾರದ ಮೇಲೆ ಪಡೆಯುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ: ಕಂಇ 174 ಟಎನ್‌ಆರ್‌ 2010, ದಿನಾಂಕ: 15-04-2010. 
2) ಸರ್ಕಾರದ ಆದೇಶ ಸಂ. ಕಂಇ 174 ಟಿಎನ್‌ಆರ್‌ 2010 (ಭಾಗ), ದಿನಾಂಕ: 18-01-2011. 
3) ಜಿಲ್ಲಾಧಿಕಾರಿಗಳ ಬೇಡಿಕೆ ಪತ್ರಗಳು. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಸರ್ಕಾರಿ ಆದೇಶದಲ್ಲಿ ಆಸರೆ ಮನೆಗಳ ನಿರ್ಮಾಣಕ್ಕೆ ನೀರು ಸರಬರಾಜಿಗೆ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ 
ಗ್ರಾಮಗಳಲ್ಲಿ ಡೀಸಲ್‌ ಜನರೇಟರ್‌ಗಳನ್ನು ಬಾಡಿಗೆ ಆಧಾರದ ಮೇಲೆ ಕೆಲವೊಂದು ಷರತ್ತಿಗಳಿಗೆ ಒಳಪಟ್ಟು, ಉಪಯೋಗಿಸಿಕೊಳ್ಳಲು ಮಂಜೂರಾತಿ 
ನೀಡಿದೆ. 
ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಗ್ರಾಮಗಳಲ್ಲಿ ನೀರು ಸರಬರಾಜಿಗೆ ಡೀಸಲ್‌ ಜನರೇಟರ್‌ 
ಬಾಡಿಗೆ ಆಧಾರದ ಮೇಲೆ ಪಡೆಯುವ ಅವಧಿಯನ್ನು ದಿನಾಂಕ: 31-03-2011 ರವರೆಗೆ ವಿಸ್ತರಿಸಲಾಗಿದೆ. 
ಸದರಿ ಅವಧಿಯು ದಿನಾಂಕ: 31-03-2011ಕ್ಕೆ ಮುಕ್ತಾಯಗೊಂಡಿದ್ದು, ಆಸರೆ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಇನ್ನೂ 
ಪ್ರಗತಿಯಲ್ಲಿದ್ದು, ಈ ಅವಧಿಯನ್ನು ದಿನಾಂಕ: 31-12-2011ರ ವರೆಗೆ ವಿಸ್ತರಿಸುವಂತೆ ಮೇಲೆ ಓದಲಾದ (3)ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು 
ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 354 ಟಿಎನ್‌ಆರ್‌ 2011, ಬೆಂಗಳೂರು, ದಿನಾಂಕ 11-01-2012 
ಆಸರೆ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಿಸಲು, ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಜಿಲ್ಲೆಗಳಲ್ಲಿ ಮಾತ್ರ ಅನ್ವಯವಾಗುವಂತೆ, 
ಈಗಾಗಲೇ ಆರ್‌.ಡಿ. 174 ಟಿಎನ್‌ಆರ್‌ 2010, ದಿನಾ೦ಕ: 15-04-2010ರ ಆದೇಶದಲ್ಲಿ ವಿಧಿಸಿರುವ ಷರತ್ತುಗಳ ಮೇರೆಗೆ ಡೀಸಲ್‌ ಜನರೇಟರ್‌ನ್ನು 
ಬಾಡಿಗೆ ಆಧಾರದ ಮೇಲೆ ಉಪಯೋಗಿಸಿಕೊಳ್ಳಲು ಅವಧಿಯನ್ನು ದಿನಾಂಕ: 31-12-2011 ರವರೆಗೆ ವಿಸ್ತರಿಸಿ, ಸರ್ಕಾರ ಮಂಜೂರಾತಿ ನೀಡಿದೆ. 
ಈ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಯವರ ಅನುಮತಿಯ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಂ. ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 414 ಕಂದಾಯ ಇಲಾಖೆ (ವಿ.ನಿ.೬ ಸೇವೆಗಳು-2) 


ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ 147 ಎಎಸ್‌ಡಿ 2007, ಬೆಂಗಳೂರು, ದಿನಾಂಕ 02-01-2012 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 147ಎಎಸ್‌ಡಿ 2007, ದಿನಾ೦ಕ: 27-06-2011. ರ ಆದೇಶ ಭಾಗದಲ್ಲಿ (ಪುಟ-2) ಶ್ರೀ ಮೊಹಮ್ಮದ್‌ 
ಇಸ್ಮಾಯಿಲ್‌, ಉಪ ಕಾರ್ಯದರ್ಶಿ (ಅಭಿಪ್ರಾಯ-1) ಕಾನೂನು ಮತ್ತು ಮಾನವ ಹಕ್ಕುಗಳ ಇಲಾಖೆ, ಎಂಬುದರ ಬದಲಾಗಿ ಸರ್ಕಾರದ ವಾದೇಕ್ಷಕರು 
ಮತ್ತು ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಗಳು, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಎಂದು ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಗೋಪಾಲಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 415 ಕಂದಾಯ ಇಲಾಖೆ (ಸೇವೆಗಳು-3) 


ಇಂಧನ ಸಚಿವಾಲಯ 
ವಿಷಯ : ಮೆ: ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಯವರಿಗೆ ಹಂಚಿಕೆಯಾಗಿರುವ 30.60 ಮೆ.ವ್ಯಾ. 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಲ್ಲಿ 0.85 ಮೆ.ವ್ಯಾ. ಸಾಮರ್ಥ್ಯವನ್ನು ಮೆ: ಗೋಲ್ಡನ್‌ ಹ್ಯಾಚರೀಸ್‌ 
ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ: ಇನ್‌ 337 ಎನ್‌ಸಿಇ 2006 ದಿನಾಂಕ: 16-10-2006. 
2) ಸರ್ಕಾರದ ಆದೇಶ ಸಂಖ್ಯೆ: ಇನ್‌ 09 ಎನ್‌ಸಿಇ 2007 ದಿನಾಂಕ: 12-01-2007. 
3) ಸರ್ಕಾರದ ಆದೇಶ ಸಂಖ್ಯೆ: ಇನ್‌ 432 ಎನ್‌ಸಿಇ 2010 ದಿನಾಂಕ: 16-12-2010. 
4) ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 318 ಎನ್‌ಸಿಇ 2011 ದಿನಾಂಕ: 26-07-2011. 
5) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 
KRED/08/GH-0.85 MW (GNS -29) RSR 2011/4501 ದಿನಾಂಕ: 30-11-2011 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಸರ್ಕಾರಿ ಆದೇಶದಲ್ಲಿ ಮೆ: ಆರ್‌ ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಕಂಪನಿಗೆ ದಾವಣಗೆರೆ, ಬಳ್ಳಾರಿ 
ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ 63 ಮೆ.ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೭೮೭ 





ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಸರ್ಕಾರಿ ಆದೇಶದಲ್ಲಿ ಮೆ: ಆರ್‌ ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಹೆಸರನ್ನು ಮೆ: ಆರ್‌ಎಸ್‌ಆರ್‌ 
ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಎಂದು ಬದಲಾಯಿಸಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಆದೇಶದಲ್ಲಿ ಅನುಮತಿಸಿರುವ ಒಟ್ಟು ಸಾಮರ್ಥ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅನುಮತಿಸಿರುವ 
ಅಂಶಿಕ ಸಾಮರ್ಥ್ಯವಾಗಿರುವ 7 ಮೆ.ವ್ಯಾ ಸಾಮರ್ಥ್ಯವನ್ನು 30.60 ಮೆ.ವ್ಯಾಗೆ. 25 ಮೆ.ವ್ಯಾ. ವಿದ್ಯುತ್ತನ್ನು ರಾಜ್ಯದ ಗಿಡ್‌ಗೆ ಸರಬರಾಜು ಮಾಡತಕ್ಕದ್ದು 
ಹಾಗೂ ಈ ಯೋಜನೆಯನ್ನು ದಿ: 31-3-2011ರೊಳಗೆ ಅನುಷ್ಠಾನಗೊಳಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ಹೆಚ್ಚಿಸಲು ಮೇಲೆ (3)ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಅನುಮೋದನೆ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಆದೇಶದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು 
ದಿನಾಂಕ 31-12-2011 ರವರೆಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ (5)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ: 
ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನಲ್ಲಿ ಅನುಷ್ಣಾ ನ ಮಾಡಲು ಅನುಮತಿಸಿರುವ 
30.60 ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 0.85 ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಮೆ: ಗೋಲ್ಡನ್‌ 
ಹ್ಯಾಚರೀಸ್‌ ಕಂಪನಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಯೋಜನೆಯು ಖಾಸಗಿ ಜಮೀನಿನಲ್ಲಿ ಬರುತ್ತದೆ ಮತ್ತು ಈ 
ಯೋಜನೆಯನ್ನು ದಿನಾಂಕ: 31-12-2011ಕ್ಕೆ ಅನುಷ್ಠಾನಗೊಳಿಸಲಾಗುವುದೆಂದು ಸಹ ತಿಳಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಅದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 445 ಎನ್‌ಸಿಆ 2011, ಬೆಂಗಳೂರು, ದಿನಾಂಕ 16-01-2012 

ಮೆ: ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 30.60 
ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 0.85 ಮೆ.ವ್ಯಾ ಸಾಮರ್ಥ್ಯದ ಯೋಜನೆಯನ್ನು ಮೆ: ಗೋಲ್ಡನ್‌ ಹ್ಯಾಚರೀಸ್‌ 
ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಕೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ :- 








Schedule 
Location and District Description 
Shirgaon village, Chikkodi Taluk | The identified potential comprises of two areas and 
Belgaum District mixture of hill and plains. Area A is spread N-E 


direction of Shirgaon. Whereas Area B is located 
in South of Girgaon and is spread in EW 
directions. The Geographical co-ordinates of Area 
A & Area-B are as follows:- 

Area -A: 

Latitude : 16°27’32”- 1630'0” N 

Longitude : 74°31’06” — 74°32'57” ೯ 

Ridge peaks: 620 & 647m AMSL 

Area-—B 

Latitude : 16°25’'52”- 1652641” | 

Longitude : 7453052” - 7403241” 5 

Ridge peaks: 720m AMSL 

Toposheet: 47 L/11 

Land details of the Project 






































Village Taluk & District MW Land Sy. No. of Extent in WTG 
Name No WTGs land Location 
(Acres) No. 
Shirgaon Chikkodi/ 0.85 135/1 1 No. 2 Acres GNS 29 
Belgaum 

















1 ಮೆ: ಗೋಲ್ಡನ್‌ ಹ್ಯಾಚರೀಸ್‌ ರವರು ದಿನಾಂಕ 31-1-2012 ರೊಳಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 

2. ಸದರಿ ಯೋಜನೆಯನ್ನು ದಿನಾಂಕ 29-2-2012 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. ಈ ಕುರಿತಂತೆ ಕ್ರೆಡಲ್‌ ಅಭಿವೃದ್ಧಿದಾರರಿಂದ 
ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು (committment 10100. 

3. ಮೆ: ಗೋಲ್ಡನ್‌ ಹ್ಯಾಚರೀಸ್‌ ರವರು ವಿದ್ಯುತ್‌ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು. 

4. ಸದರಿ ಆದೇಶವನ್ನು ರದ್ದು. ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಬಕರ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌. ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 416 ಇಂಧನ ಇಲಾಖೆ 


೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಇಂಧನ ಸಚಿವಾಲಯ 
ವಿಷಯ : ಮೆ: ರಾಯಚೂರು ಬಯೋ-ಎನರ್ಜಿಸ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರ ಜೈವಿಕ ಇಂಧನ ಆಧಾರಿತ ವಿದ್ಯುತ್‌ 
ಘಟಕದ ಸಾಮರ್ಥ್ಯವನ್ನು 4.5 ಮೆಗಾ ವ್ಯಾಟ್‌ ನಿಂದ 9.00 ಮೆ.ವ್ಯಾಗೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಪತ್ರ ಸಂಖ್ಯೆ: ಡಿಇ 2 ಎನ್‌ಸಿಇ 2001 ದಿನಾಂಕ: 18-08-2001. 
2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇಡಿ/03ಎಫ್‌-52/ಆರ್‌ಬಿಇಪಿಎಲ್‌/2011-12/4211 ದಿನಾಂಕ: 28-10-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ: (ರ ಪತ್ರದಲ್ಲಿ ಮೆ: ರಾಯಚೂರು ಬಯೋ-ಎನರ್ಜಿಸ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ರಾಯಚೂರು 
ಗ್ರೋತ್‌ ಸೆಂಟರ್‌, ರಾಯಚೂರು ತಾಲ್ಲೂಕು, ರಾಯಚೂರು ಜಿಲ್ಲೆಯಲ್ಲಿ 4.5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಜೈವಿಕ ಇಂಧನ ಆಧಾರಿತ ವಿದ್ಯುತ್‌ 
ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ: ರಾಯಚೂರು ಬಯೋ-ಎನರ್ಜಿಸ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ನಿರಾಕ್ಷೇಪಣೆಯನ್ನು ನೀಡಿರುವ ಮೇಲಿನ ಜೈವಿಕ ಇಂಧನ 
ಆಧಾರಿತ ವಿದ್ಯುತ್‌ ಘಟಕದ ಸಾಮರ್ಥ್ಯವನ್ನು 4.5 ಮೆಗಾ ವ್ಯಾಟ್‌ ನಿಂದ 9.00 ಮೆ.ವ್ಯಾ. ಸಾಮರ್ಥ್ಯಕ್ಕೆ ಹೆಚ್ಚಿಸಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 427 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ 16-01-2012 
ಮೆ: ರಾಯಚೂರು ಬಯೋ-ಎನರ್ಜಿಸ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ರಾಯಚೂರು ಗ್ರೋತ್‌ ಸೆಂಟರ್‌, ರಾಯಚೂರು ತಾಲ್ಲೂಕು, 
ರಾಯಚೂರು ಜಿಲ್ಲೆಯಲ್ಲಿ 4.5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಜೈವಿಕ ಇಂಧನ ಆಧಾರಿತ ವಿದ್ಯುತ್‌ ಘಟಕವನ್ನು ಸ್ಥಾಪಿಸಲು ನೀಡಿರುವ 
ನಿರಾಕ್ಷೇಪಣೆಯನ್ನು 9.00 ಮೆ.ವ್ಯಾ. ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿದೆ. 
ಈ ಯೋಜನೆಯನ್ನು ದಿನಾಂಕ 31-12-2013ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಓದಲಾದ (1ರ ಪತ್ರದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌. ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 417 ಇಂಧನ ಇಲಾಖೆ, 


INFRASTRUCTURE DEVELOPMENT SECRETARIAT 
Sub : Diversion of Forest Land for construction of Bangalore International Airport at Devanahalli-release of 
funds for environmental losses-reg. 
Read: 1) G.O.No. FEE 94 FGL 95, dated 17-12-2002 

2) Letter No. A.5 (5)GFL. CR. 32/1993-94, dated 07/11-05-2009 of Principal Chief Conservator of 
Forest, Bangalore. 

3) Proceedings of the Meeting held on 11-06-2010 under the Chairmanship of Principal Secretary to 
Government, Forest, Ecology and Environment Department (FEE 157 FLL 2009 (P). 

4) Letter No. DGM (IPD-1)1143/2011-12, dated 18-08-2011 of the Deputy General Manager, KSIIDC, 
Bangalore. 

5) 6.0.10. FD, 137 BRS 2011, Dated 30-12-2011 

Preamble: 

In the ಆ.0೦. read at Sl. No. (1) above, Government has accorded sanction for diversion of 565 Hectares (1394.20 acres) of 
forest land for construction of New International Airport at Devanahalli Taluk, Bangalore Rural District under section 2 of Forest 
(Conservation) Act, 1980 in favour of Karnataka State Industrial Investment and Development Corporation Ltd., (KSIIDC) subject to 
certain conditions. 

In the letter read at Sl. No. (2) above, The Principal Chief Conservator of Forests has stated that the Accountant General 
(Karnataka) while auditing the accounts of the Deputy Conservator of Forests, Bangalore Rural Division as well as the office of 
Principal Chief Conservator of Forest have directed to collect the environmental loss due to diversion of 565 Hectares of forest land 
for construction of New International Airport at Devanahalli Taluk, Bangalore from Karnataka State Industrial Investment and 
Development Corporation Ltd., as per the condition No. 10 of G.O. dated 17-12-2002. This has also figured in the report of the 
Public Accounts Committee and in the hearing of the Committee, it has been directed to collect the environmental loss from 
Karnataka State Industrial Investment and Development Corporation Ltd., immediately as such, the environmental loss of Rs. 
42,04,62,265 be payable as requested by the Deputy Conservator of Forests, Bangalore Rural Division, Bangalore. 

In the meeting read at Sl. No. (3) above, it was decided that the environmental losses of Rs. 42.05 crores is to be borne 
by KSIIDC, as there is an objection by the Public Accounts Committee. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೮೯ 





In the letter read at (4) above, the proposal of Karnataka State Industrial Investment and Development Corporation Lid., 
Bangalore for release of funds for payment of compensation for the environmental loss has been examined in detail. 

In the ಆ.0೦. read at Sl. No. (5) above, sanction was accorded for the re-appropriation of ೩ sum of Rs. 259.76 lakhs under 
the Major Head of Account 5465-Captal outlay on general financial and trading institutions during 2011-12 from the head 5465-01- 
190-2-05(p) 211-lnvestments. 

Government Order No. IDD 76 DIA 2009, Bangalore, dated 11-01-2012 

After careful examination of the proposal sanction is accorded for release of Rs. 4205.00 lakhs (Rupees Four thousand 
two hundred five lakhs only) to Karnataka State Industrial Investment and Development Corporation Ltd., Bangalore towards the 
payment of compensation for environmental loss on account of diversion of 565 Hectares (1394.20 Acres) of forest land for the 
construction of Bangalore International Airport at Devanahalli. 

The expenditure of Rs. 4205.00 lakhs shall be met under the Head of Account 5465-01-190-1-05 Development of Minor 
Airports (Plan)-211 investment along with re-appropriated amount from 5465-01-190-2-05(Plan) alternative roads-211 investment. 

The Managing Director, KSIIDC, Bangalore is authorized to draw the above amount of Rs. 4205.00 lakhs on a payees 
receipt duly counter signed by The Under secretary to Government. Infrastructure Development Department Bangalore for onward 
transfer of the same to Forest Department. 

Karnataka State Industrial Investment and Development Corporation Ltd., shall keep the Infrastructure Development 
Department informed once the payment is made to the Forest Department. 

This order is issued with the concurrence of Finance Department vide endorsement No. FD 1800 Exp-1/11, dated 
30-12-2011. 

By Order and in the name of the Governor of Karnataka 
S. J. Sampath Kumar 
Under Secretary to Government 

P.R. 418 Infrastructure Development Department 


INFRASTRUCTURE DEVELOPMENT SECRETARIAT 
Sub: Development of Tadadi Sea Port-Release of Funds 
Read: 1) G.0. No. 100 30 DIA 2011, dated 25-03-2011 
2) Letter No. DGM(IPD)TP/380/2011-12, Dated 23-05-2011 of Deputy General Manager (IPD), 
Karnataka State Industrial and Infrastructure Development Corporation Limited, Bangalore. 
Preamble: 

In ಆ.0೦. read at Sl. No. (1) above, Government has accorded sanction for release of Rs. 100.00 lakhs towards the Tadadi 
Port related expenditure by Karnataka State Industrial and Infrastructure Development Corporation Limited (KSIIDC) 

In the letter read at Sl. No. (2) above. The Deputy General manager, Karnataka State Industrial and Infrastructure 
Development Corporation Limited, Bangalore has submitted the details pertaining to the expenditure towards the consultancy 
service for the Development of Tadadi Sea Port Project and has requested to release the balance funds to Karnataka State 
Industrial and Infrastructure Development Corporation Limited. 



































Sl. No. Particulars ಸ Wht flac ಹ pi 49 Balance payable 
1 Technical consultants 292.63 51.20 241.43 
2 Consultants for Environment Impact Study 82.73 41.36 41.36 
3 Secretarial Consultant (for formation of SPV) 0.50 0.00 0.50 
4 Port Expert 1.50* 0.83 0.67 





“Estimated (as Port Expert has been taken as per visit & per review basis) 
The proposal has been examined and hence this order 
Government Order No. IDD 30 DIA 2011, Bangalore, dated 19-01-2012 

After careful examination of the proposal, sanction is hereby accorded for release of Rs. 377.00 lakhs (Rupees Three 
hundred seventy seven lakhs) only to Karnataka State Industrial and Infrastructure Development Corporation Limited, Bangalore 
towards the expenditure for consultancy services. 

The expenditure of Rs. 377.00 lakhs shall be met under the head of account 5465-01-190-1-18 (P) Tadadi Sea Port Project 
211 investments re-appropriated out of the funds available under the head of account 5465-01-190-2-05 alternative roads- 
investment, 211 investments. 

The Managing Director, Karnataka State Industrial and Infrastructure Development Corporation Limited, Bangalore is 
authorized to draw the above amount of Rs. 377.00 lakhs on a payees receipt duly counter signed by the Under Secretary to 
Government, Infrastructure Development Department, Bangalore. 

This order is issued with the concurrence of Finance Department vide ಆ.0೦. No. FD 154 BRS 2011, dated 06-01-2012 and 
endorsement No. FD 1907 Exp-1/2011, dated 09-01-2012. 

By Order and in the name of the Governor of Karnataka 
S. J. Sampath Kumar 
Under Secretary to Government 
P.R. 419 Infrastructure Development Department 


೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ: ಬೀದರ್‌ ಜಿಲ್ಲೆಯಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಅನುಮೋದನೆ:- 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 134 ವಿತ್ರಮ 2007, ಬೆಂಗಳೂರು, ದಿನಾಂಕ 20-11-2008. 
2) ಸರ್ಕಾರಿ ಆದೇಶ ಸಂಖ್ಯೆ ವಏಯಇ 134 ವಿತ್ರಮ 2007, ದಿನಾಂಕ 10-12-2010 
3) ಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 27-05-2011 ರಂದು ನಡೆದ ಉಪ 
ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳ ಪರಿಶೀಲನಾ ಸಭೆಯ ನಡವಳಿ 
4) ಜಿಲ್ಲಾಧಿಕಾರಿಗಳು ಬೀದರ್‌ ಜಿಲ್ಲೆ ಇವರ ಅ.ಸ.ಪ.ಸಂ.ಕಂ/ಆಶಾ/ಸಿ.ಆರ್‌.-01/2011-12, ದಿನಾಂಕ 
29-09-2011. 
ಪ್ರಸ್ತಾವನೆ : 
ಬೀದರ್‌ ಜಿಲ್ಲೆಯು ಕರ್ನಾಟಕ ರಾಜ್ಯದ ಈಶಾನ್ಯದಲ್ಲಿರುವ ಕೊನೆಯ ಜಿಲ್ಲೆಯಾಗಿದ್ದು, ಹೈದರಾಬಾದ್‌ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವುದು 
ಹಾಗೂ ಜಿಲ್ಲೆಯು 600 ಗ್ರಾಮಗಳನ್ನು ಹಾಗೂ 300 ೧೩/1015 ಹಾಗೂ 5 ತಾಲ್ಲೂಕುಗಳಾದ ಬೀದರ್‌, ಹುಮನಾಬಾದ್‌ ಚಿಟಗುಪ್ಪ ಬಸವ ಕಲ್ಯಾಣ 
ಬಾಲ್ಕಿ ಹಾಗೂ ಔರಾದ್‌ ತಾಲ್ಲೂಕುಗಳನ್ನು ಹೊಂದಿರುತ್ತದೆ ಹಾಗೂ ಹಿಂದುಳಿದ ಜಿಲ್ಲೆಯಾಗಿದ್ದು, ಮಹಾರಾಷ್ಟ್ರ ಮತ್ತು ಆಂಧ್ರ ರಾಜ್ಯದ ಗಡಿ 
ಅಂಚಿನಲ್ಲಿರುವ ಜಿಲ್ಲೆಯಾಗಿದೆ. ಜಿಲ್ಲೆಯಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಸ್ಥಾಪನೆಗೊಂಡಿವೆ ಕೆಲವು ಸಂಸ್ಥೆಗಳು ಸ್ಥಾಪನೆಯ ಹಂತದಲ್ಲಿವೆ. ಇತ್ತೀಚೆಗೆ 
ಪಶುವೈದ್ಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುತ್ತಿದ್ದು ಹಾಗೂ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮತ್ತು ತೋಟಗಾರಿಕೆ ಕಾಲೇಜನ್ನು ಹೊಂದಿದ್ದು, ಈ 
ಸಂಸ್ಥೆಗಳಲ್ಲಿ ಪದವಿ ಶಿಕ್ಷಣ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆಯಲು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮುಂದುವರಿಸುತ್ತಾ ಬರುತ್ತಿದ್ದಾರೆ. ಅಲ್ಲದೆ 
ಬೀದರ್‌ ಕೇಂದ್ರ ಸ್ಥಾನದಲ್ಲಿ ಉನ್ನತ ಮಟ್ಟದ ವಾಯು ಸೇನೆಯ ತರಬೇತಿ ಸಂಸ್ಥೆಯು ಸಹ ಕಾರ್ಯನಿರ್ವಹಿಸುತ್ತಿದೆ. ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ 
ಬೀದರ್‌ ಜಿಲ್ಲೆಯಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಜಿಲ್ಲೆಯಲ್ಲಿ ಅಧ್ಯಯನ 
ಮಾಡುತ್ತಿರುವ ವಿದ್ಯಾರ್ಥಿ ಸಮುದಾಯಕ್ಕೆ ಅಂದರೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಣದಿ೦ದ ಹಿಡಿದು ಸ್ನಾತಕೋತ್ತರ 
ಪದವಿವರೆಗೂ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಬೆಳೆಯಲು ಹಾಗೂ ಸಾರ್ವಜನಿಕರಿಗೂ ಇತ್ತೀಚಿನ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು 
ಪಡೆದುಕೊಳ್ಳುವ ದೃಷ್ಟಿಯಿಂದ ಬೀದರ್‌ ಜಿಲ್ಲೆಯ ಕೇಂದ್ರ ಸ್ಥಾನದ ಬೀದರ್‌ ನಗರಕ್ಕೆ ಹೊಂದಿಕೊಂಡಂತೆ ಒಂದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ 
ಸ್ಥಾಪಿಸುವುದು ಅವಶ್ಯವೆಂದು ಕಂಡು ಬಂದಿರುವುದರಿಂದ ಬೀದರ್‌ ಜಿಲ್ಲೆಯ ಉಪ ಪ್ರಾದೇಶಿಕ ಕೇಂದ್ರದ ಅಧ್ಯಕ್ಷರು ಮತ್ತು ಬೀದರ್‌ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳು, ಸ್ಥಳೀಯ ಸಾರ್ವಜನಿಕರು, ಲೋಕ ಸಭಾ ಸದಸ್ಯರು, ವಿಧಾನ ಸಭಾ ಸದಸ್ಯರು, ವಿಧಾನ ಪರಿಷತ್‌ ಸದಸ್ಯರು ಮತ್ತು ಸ್ಥಳೀಯ ಸಂಘ 
ಸಂಸ್ಥೆಗಳು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದವನ್ನು ಸ್ಥಾಪಿಸಲು ಒತ್ತಾಯಿಸುತ್ತಿದ್ದಾರೆ. ಆದ್ದರಿಂದ ಸದರಿ ಪ್ರಸ್ತಾವನೆ/ಬೇಡಿಕೆಗಳನ್ನು ಸರ್ಕಾರವು 
ಕೂಲಂಕಷವಾಗಿ ಪರಿಶೀಲಿಸಿ ಮೇಲೆ ಓದಲಾದ (1) ಮತ್ತು (2)ರಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಅನುದಾನ ಕ್ರಮವಾಗಿ ರೂ. 100.00 ಲಕ್ಷಗಳು--30.00 
ಲಕ್ಷಗಳನ್ನು ಅಂದರೆ ಒಟ್ಟು ರೂ. 130.00 ಲಕ್ಷಗಳನ್ನು ಕೆಲವು ಷರತ್ತಿಗೆ ಒಳಪಟ್ಟು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂ. (3)ರಲ್ಲಿ ಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 27-05-2011ರಂದು ಉಪ 
ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳ ಪ್ರಗತಿಯ ಪರಿಶೀಲನಾ ಸಭೆಯಲ್ಲಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ ವಿಸ್ಕೃತವಾಗಿ ಚರ್ಚಿಸಿ ಕೆಲವೊಂದು 
ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರವು ಈಗಾಗಲೇ ಅನುಮೋದನೆ ನೀಡಿ ತನ್ನ ಪಾಲಿನ ಅನುದಾನ ರೂ. 130.00 ಲಕ್ಷಗಳನ್ನು 
ಬಿಡುಗಡೆ ಮಾಡಿದ್ದು, ಕೇಂದ್ರ ಸರ್ಕಾರದ ಅನುಮೋದನೆ ಹಾಗೂ ಅನುದಾನ ಸದ್ಯದಲ್ಲಿ ದೊರೆಯದೆ ಇರುವುದರಿಂದ, ಉಪ ಪ್ರಾದೇಶಿಕ ವಿಜ್ಞಾನ 
ಕೇ೦ದ್ರಗಳು ಕೇಂದ್ರ ಸರ್ಕಾರದ ಪಾಲಿನ ಅನುದಾನವನ್ನು ಸ್ಥಳೀಯ ಸಂಪನ್ಮೂಲಗಳಿಂದ ಕ್ರೋಢೀಕರಿಸಿ ವಿಜ್ಞಾನ ಕೇಂದ್ರ ಸ್ಥಾಪಿಸಲು ಮುಂದೆ ಬಂದರೆ 
ಅಂತಹ ಕೇಂದ್ರಗಳಿಗೆ ಅನುಮತಿ ನೀಡಲು ನಿರ್ಧರಿಸಲಾಯಿತು. 
ಮೇಲೆ ಓದಲಾದ ಕ್ರಮ ಸಂ. (4)ರಲ್ಲಿನ ಅರೆ ಸರ್ಕಾರಿ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಬೀದರ್‌ ಜಿಲ್ಲೆ, ಇವರು ದಿನಾಂಕ 27-05-2011ರಂದು 
ನಡೆದ ಸಭೆಯ ತೀರ್ಮಾನದನ್ವಯ ಬೀದರ್‌ ಉತ್ತರ ಹೋಬಳಿಯ ಕಬೀರವಾಡಾ ಗ್ರಾಮದ ಸರ್ವೆ ಸಂಖ್ಯೆ-3ರಲ್ಲಿ 5 ಎಕರೆ ಸರ್ಕಾರಿ ಭೂಮಿಯನ್ನು 
ಕಾಯ್ದಿರಿಸಿರುವುದಾಗಿ ತಿಳಿಸಿ, ವಿಜ್ಞಾನ ಕೇಂದ್ರದ ನಿರ್ಮಾಣಕ್ಕಾಗಿ ಸಂಸದರು ಮತ್ತು ಶಾಸಕರ ನಿಧಿಯಿಂದ ಕ್ರೋಢೀಕರಿಸಲು ಕ್ರಮಕೈಗೊಳ್ಳುತ್ತಿದ್ದು. 
ಎನ್‌.ಸಿ.ಎಸ್‌.ಎಂ. ಕೊಲ್ಕತ್ತ, ಇವರ ಮಾರ್ಗಸೂಚಿಗಳನ್ವಯ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ಅನುಮತಿ ನೀಡುವಂತೆ 
ಪ್ರಸ್ತಾವನೆಯನ್ನು ಸಲ್ಲಿಸಿ ಕೋರಿರುತ್ತಾರೆ. 
ನಿರ್ದೇಶಕರು (ತಾಂತ್ರಿಕ) ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರು ಬೀದರ್‌ ಜಿಲ್ಲೆಯಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇ೦ದ್ರವನ್ನು 
ಸ್ಥಾಪಿಸುವ ಕುರಿತು ಜಿಲ್ಲಾಧಿಕಾರಿಗಳು ನೀಡಿರುವ ಅಂಶವಾರು ವಿವರಗಳು ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ನೀಡಿರುವ ಅಭಿಪ್ರಾಯದನ್ವಯ ಬೀದರ್‌ 
ಜಿಲ್ಲೆಯಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದವನ್ನು ಸ್ಥಾಪಿಸಲು ಅನುಮತಿ ನೀಡಬೇಕೆಂದು ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲ್ಕಂಡ ಖಂಡಿಕೆಗಳಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಬೀದರ್‌ನಲ್ಲಿ ಉಪ ಪ್ರಾದೇಶಿಕ 
ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಲು ಅನುಮೋದನೆ ನೀಡಲು ನಿರ್ಧರಿಸಿ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 134 ವಿತ್ರಮ 2007, ಬೆಂಗಳೂರು, ದಿನಾಂಕ 17-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ NCSM ಕೊಲ್ಕತ್ತ ಇವರ ಪರಿಷ್ಕೃತ ಮಾರ್ಗಸೂಚಿಯಂತೆ ಬೀದರ್‌ನಲ್ಲಿ ಉಪ ಪ್ರಾದೇಶಿಕ 
ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 
1). ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರವನ್ನು ಎನ್‌.ಸಿ.ಎಸ್‌.ಎಂ. ಕೊಲ್ಕತ್ತ ಇವರ ಮಾರ್ಗಸೂಚಿಯಂತೆ (Plan and Estimate) ಉಪ 
ಪ್ರಾದೇಶಿಕ ಕೇಂದ್ರವನ್ನು ರಾಜ್ಯ ಸರ್ಕಾರದ ಅನುಮೋದನೆಯೊಂದಿಗೆ ನಿರ್ಮಿಸತಕ್ಕದ್ದು. 
2) ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪಿಸಲು ಕಾಮಗಾರಿ ಪೂರ್ಣಗೊಳಿಸಿದ ಮೇಲೆ ಉಪಯೋಗತಾ ಪ್ರಮಾಣ ಪತ್ರವನ್ನು 


ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ದಾ ಎಂ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೯೧ 





3) ಸರ್ಕಾರವು ಬಿಡುಗಡೆ ಮಾಡಿರುವ ಅನುದಾನ ರೂ. 130 ಕೋಟಿಗಳನ್ನು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸ್ಥಾಪನೆಗೆ ಮಾತ್ರ 
ಉಪಯೋಗಿಸಿಕೊಳ್ಳತಕ್ಕದ್ದು, ಯಾವುದೇ ಕಾರಣಕ್ಕೂ ಸದರಿ ಅನುದಾನವನ್ನು ಇತರೆ ಚಟುವಟಿಕೆಗಳಿಗೆ ಉಪಯೋಗಿಸತಕ್ಕದ್ದಲ್ಲ. 

4) ವಿಜ್ಞಾನ ಕೇಂದ್ರದ ಆಡಳಿತ ಮಂಡಳಿಯನ್ನು ರಾಜ್ಯ ಸರ್ಕಾರವು ಒಪ್ಪಿಗೆ ನೀಡುವ Memorandum of Association ಮತ್ತು Rules 
& Regulations ಅನ್ವಯ ರಚಿಸತಕ್ಕದ್ದು. ವಿಜ್ಞಾನ ಕೇಂದ್ರದ ಅಧಿಕಾರಿ/ನೌಕರರ ಸಿಬ್ಬಂದಿಯನ್ನು ಎನ್‌.ಸಿ.ಎಸ್‌.ಎಂ. ಕೊಲ್ಕತ್ತಾ 
ಇವರ ಪರಿಷ್ಕೃತ ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರದ ಅನುಮೋದನೆಯೊಂದಿಗೆ ನೇಮಿಸಿಕೊಳ್ಳತಕ್ಕದ್ದು. 

5) ಕೇಂದ್ರ ಸರ್ಕಾರದ ಪಾಲಿನ ಅನುದಾನವಾದ ರೂ. 130 ಕೋಟಿಗಳನ್ನು ಸ್ಥಳೀಯ ಸಂಪನ್ಮೂಲಗಳಿಂದ ಕ್ರೋಢೀಕರಿಸಿದ 
ಅನುದಾನವನ್ನು ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಯಾವುದೇ ಕಾರಣಕ್ಕೂ ಕ್ರೋಢೀಕರಿಸಿದ 
ಅನುದಾನವನ್ನು ಬೇರೆ ಕಾರ್ಯಚಟುವಟಕೆಗಳಿಗೆ ಉಪಯೋಗಿಸಬಾರದು. 

6) ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಾದಂತಹ ಅನುದಾನ ಹಾಗೂ ವಿಜ್ಞಾನ ಕೇಂದ್ರ 
ಕ್ರೋಢೀಕರಿಸಿದ ಅನುದಾನದ ಲೆಕ್ಕಪತ್ರಗಳನ್ನು ಮ೦ಜೂರು ಮಾಡುವ ಅಧಿಕಾರಿಯು ಸಮೀಕ್ಷೆಗಾಗಿ ಕೋರಿದ್ದಲ್ಲಿ ತಪ್ಪದೇ 
ಒದಗಿಸತಕ್ಕದ್ದು. 

7) ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ನೋಡಲ್‌ ಅಧಿಕಾರಿಯಾಗಿ ನಿರ್ದೇಶಕರು (ತಾಂತ್ರಿಕ) ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆ, ಇವರನ್ನು ನೇಮಿಸಲಾಗಿದ್ದು, ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ತೊಂದರೆ ತೊಡಕುಂಟಾದಲ್ಲಿ ಇವರ ಮಾರ್ಗದರ್ಶನ 
ಪಡೆಯತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಸರ್ಕಾರಿ ಆದೇಶ ಸಂಖ್ಯೆ: ಆಇ 01 ಟಿಎಫ್‌ಪಿ 2008, ದಿನಾಂಕ 16-05-2008ರ ಅಡಿಯಲ್ಲಿ ಇಲಾಖಾ 
ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮದ್ಭಾವಿ ಎ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 420 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
COMMERCE AND INDUSTRIES SECRETARIAT 
Corrigendum 
No. Cl 316 SPI 2008, Bangalore, dated 11-01-2012 
Sub: Approval to purchase a portion of land and acquisition of balance and through KIADB for the 
proposal of M/s Bhoruka Power Corporation Ltd. to establish “300 MW Coal Based Thermal Power 
Plant” 


Read: Govt. Order No.: Cl 316 SPI 2008 dated 29-12-2011 


ಹ. 


In the Govt. Order No. Cl 316 SPI 2008, dated 29-12-2011, in the 1° line of 1° para of the order portion please read as 
“M/s Bhoruka Energy Ltd., (Formerly M/s Bhoruka Power Corporation Ltd.,)” in place of “M/s Bhoruka Power Corporation Ltd.,” 


By Order and in the name of the Governor of Karnataka 
Shivashankar Naik. L 
Desk Officer (Technical Cell) (l/c) 
P.R. 421 Commerce & Industries Department 


ಕಾರ್ಮಿಕ ಸಚಿವಾಲಯ 
ವಿಷಯ : ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಅಧಿಕಾರಿಗಳಿಗೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ಮಾಡುವ ಬಗೆಗಿನ 
ಆದೇಶವನ್ನು ಪರಿಷ್ಕರಿಸುವ ಬಗ್ಗೆ:- 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ; ಕಾಇ 74 ಇಟಿಎಂ 2009, ದಿನಾಂಕ 18-08-2009 
2) ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂಖ್ಯೆ ಉತಇ/ತರಬೇತಿ/ಆಡಳಿತ- 
3/ಸಿಆರ್‌-2/2007-08, ದಿನಾಂಕ 28-10-2010. 
ಪ್ರಸ್ತಾವನೆ : 
ಮೇಲೆ (0ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಅಧಿಕಾರಿಗಳಿಗೆ ಆರ್ಥಿಕ ಅಧಿಕಾರ 
ಪ್ರತ್ಯಾಯೋಜನೆ ಮಾಡಿ ಆದೇಶ ಹೊರಡಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರದಲ್ಲಿ ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ 
ಇಲಾಖೆಯ ತರಬೇತಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಜ೦ಟಿ ನಿರ್ದೇಶಕರುಗಳು ಒಂದೇ ಶ್ರೇಣಿಯ ಅಧಕಾರಿಗಳಾಗಿದ್ದಾಗ್ಯೂ ಕೇಂದ್ರ 
ಕಛೇರಿಯ ಜಂಟಿ ನಿರ್ದೇಶಕರಿಗೆ ಪ್ರತಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಖರೀದಿ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ವಿಭಾಗೀಯ ಕಚೇರಿ ಜಂಟಿ 
ನಿರ್ದೇಶಕರುಗಳಿಗಿಂತ ಹೆಚ್ಚಿನ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ಮಾಡಲಾಗಿದ್ದು, ಕೇಂದ್ರ ಕಛೇರಿಯ ಜಂಟಿ ನಿರ್ದೇಶಕರಿಗೆ ಪ್ರತಿ ಕೈಗಾರಿಕಾ ತರಬೇತಿ 
ಸಂಸ್ಥೆಯ ಖರೀದಿ ಪ್ರಸ್ತಾವನೆಗೆ ಒಂದು ಬಾರಿಗೆ ಗರಿಷ್ಠ 2.00 ಲಕ್ಷದಂತೆ ಆರ್ಥಿಕ ಅಧಿಕಾರ ನೀಡಿ ಮಾರ್ಪಡಿತ ಆದೇಶ ಹೊರಡಿಸುವಂತೆ 


೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಕೋರಿರುತ್ತಾರೆ. ಅಲ್ಲದೇ, ಜಂಟಿ ನಿರ್ದೇಶಕರು (ತರಬೇತಿ), ಸಿಬ್ಬಂದಿ, ತರಬೇತಿ ಮತ್ತು ಸಂಶೋಧನಾ ಕೇಂದ್ರ ಮಳವಳ್ಳಿ ಇವರು ಸಂಸ್ಥೆಯ 
ಮುಖ್ಯಸ್ಥರಾಗಿದ್ದು, ವಿಭಾಗೀಯ ಜಂಟಿ ನಿರ್ದೇಶಕರುಗಳ ಸಮಾನ ಹುದ್ದೆಯುಳ್ಳರಾಗಿರುತ್ತಾರೆಂದೂ ಸಂಸ್ಥೆಯ ಕಾರ್ಯನಿರ್ವಹಣೆಯ ಸಂಬಂಧ 
ಅವರಿಗೆ ಹೆಚ್ಚಿನ ವಿತ್ತಾಧಿಕಾರ ನೀಡುವ ಅವಶ್ಯಕತೆ ಇದ್ದು, ಅವರಿಗೂ ಸಹ ಇತರೆ ವಿಭಾಗೀಯ ಜಂಟಿ ನಿರ್ದೇಶಕರುಗಳಿಗೆ ನೀಡಿದ ವಿತ್ತಾಧಿಕಾರವನ್ನು 
ನೀಡುವುದು ಸೂಕ್ತವೆಂದು ತಿಳಿಸಿ ಪರಿಷ್ಕೃತ ಸರ್ಕಾರಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ವನೆಯನ್ನು ಪರಿಶೀಲಿಸಿದ ನ೦ತರ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಾಇ 265 ಇಟಿಐ 2010, ಬೆಂಗಳೂರು, ದಿನಾಂಕ 21-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 74 ಇಟಿಎಂ 2009 ದಿನಾಂಕ 18-08-2009ರಲ್ಲಿನ ಕ್ರಮ 
ಸಂಖ್ಯೆ 4ರ 4ನೇ ಕಲಂನಲ್ಲಿ ಜಂಟಿ ನಿರ್ದೇಶಕರು ಕೇಂದ್ರ ಸ್ಥಾನ ಇವರಿಗೆ ಪ್ರತಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ಅಗತ್ಯವಿರುವ ಸಾಮಾಗ್ರಿ ಮತ್ತು 
ಸಲಕರಣೆಗಳನ್ನು ಖರೀದಿಸಲು “ಪ್ರತಿ ಬಾರಿ ರೂ. 5.00 ಲಕ್ಷಗಳೆಂದು” ನಿಗಧಿಪಡಿಸಿರುವುದನ್ನು “ಪ್ರತಿ ಬಾರಿ ರೂ. 2.00 ಲಕ್ಷಗಳು” ಎಂದು 
ಮಾರ್ಪಡಿಸಲಾಗಿದೆ. 

ಅಲ್ಲದೇ, ಜಂಟಿ ನಿರ್ದೇಶಕರು, ಸಿಬ್ಬಂದಿ, ತರಬೇತಿ ಮತ್ತು ಸಂಶೋಧನಾ ಕೇಂದ್ರ, ಮಳವಳ್ಳಿ ಇವರು ವಿಭಾಗೀಯ ಮಟ್ಟದ ಅಧಿಕಾರಿಗಳಿಗೆ 
ಸಮಾನಾಂತರವಾದ ಅಧಿಕಾರಿಯಾಗಿದ್ದು ಅವರು ವಿಭಾಗೀಯ ಮಟ್ಟದ ಅಧಿಕಾರಿಗಳಿಗೆ ನೀಡಿದ ಆರ್ಥಿಕ ವಿತ್ತಾಧಿಕಾರವನ್ನು ಚಲಾಯಿಸತಕ್ಕದ್ದು. 

ಮುಂದುವರೆದು, ಎಲ್ಲಾ ಇಲಾಖಾ ಮುಖ್ಯಸ್ಥರು ಹಾಗೂ ಇತರ ಅಧಿಕಾರಿಗಳಿಗೆ ಸಾಮಾನ್ಯ ವಿತ್ತಾಧಿಕಾರ ಪರಿಷ್ಕರಿಸಿ ಸರ್ಕಾರಿ ಆದೇಶ ಸಂಖ್ಯೆ: 
ಎಫ್‌ಡಿ 2 ಟಿಎಫ್‌ಪಿ 2010 ದಿನಾಂಕ 30-04-2010ರಂದು ಆದೇಶ ಹೊರಡಿಸಿರುವುದರಿಂದ ಉದ್ಯೋಗ ಮತ್ತು ತರಬೇತಿ ಇಲಾಖೆಯು ತಮಗೆ 
ನೀಡಿರುವ ವಿಶೇಷ ವಿತ್ತಾಧಿಕಾರ ಅಥವಾ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 2 ಟಿಎಫ್‌ಪಿ 2010 ದಿನಾ೦ಕ 30-04-2010ರ ಸಾಮಾನ್ಯ 
ವಿತ್ತಾಧಿಕಾರಗಳಲ್ಲಿ ಯಾವುದಾದರೂ ಒಂದನ್ನು ಚಲಾಯಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 793 ವೆಚ್ಚ-9/1 ದಿನಾಂಕ 02-01-2012ರ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 


ದ್‌ 
ಪ್ರಸ್ತಾ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜೆ. ಎಸ್‌. ವಿಶ್ವನಾಥಪ್ಪ 
ಪೀಠಾಧಿಕಾರಿ 
ಪಿ.ಆರ್‌. 422 ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 


COMMERCE AND INDUSTRIES SECRETARIAT 
Sub : Formation of Single Window Agency for monitoring mining leases in Districts regarding. 
Read: Letter No. DMG MLS/SWA/2011-12:5423 dated 15.12.2011 of Director, Department of Mines and 
Geology, Bangalore. 
Preamble: 

The State Government had referred several issues concerning illegal mining in the State, after framing comprehensive 
terms of reference to the Hon'ble Lokayukta for investigation under section 7 (2A) of Karnataka Lokayuktha act 1984. The Hon'ble 
Lokayuktha has submitted ೩ detailed investigation report (part-ll) to the State Government on 27-07-2011 containing many chapters 
and annexures. The State Government constituted High Level Committee under the chairmanship of the Additional Chief Secretary 
to advise the government regarding ways and means of implementation of recommendations contained in the Hon'ble Lokayukta’s 
report. The High Level Committee has submitted its final report to the State Government on 24-10-2011. 

The High Level Committee in its report has recommended to constitute single window agency at the District level headed 
by the Deputy Commissioner for effective monitoring of extraction of ore, and transportation by lease holders/issue of NOCs for 
grant of mining lease, trading in Iron Ore, illegal stockyards, purchase of ore by the end users etc., and the Comnmittee/Agency 
should regularly watch and monitor the entire gamut of work undertaken by mine lessees and rigorously enforce compliance with 
law. 

The Government has agreed in principle to constitute single window agency as per recommendation of High Level 
Committee. 

The Director, Mines and Geology in his letter dated 15-12-2011 read above has suggested that the tasks proposed to be 
assigned to the single window agency may be entrusted to the taskforce already constituted under the chairmanship of Deputy 
Commissioner at District levels to look in to the matters/issues concerning illegal mining activities, vide the Government Order No. 
Cl. 194:MMM 2005, dated 16-11-2005. 

The proposal has been examined in detail and the following order has been made:- 

Government Order No. Cl 283 MMM 2011, Bangalore, dated 21-01-2012 

In the circumstances explained in the preamble, the Task Force Committee under the chairmanship of Deputy 
Commissioner already constituted vide G.0. dated 16-11-2005 shall act as single window committee and shall perform the following 
tasks in addition to the functions entrusted earlier:- 

i) 18606 of NOCs for grant of mining leases after field inspection; 
ii) Effective monitoring of extraction of ore by the lease holders within the permitted limit; 
1) To check transportation of ore by lease holders, like, overloading, illegal transportation without permits etc., 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೯೩ 





iv) To check illegal trading in iron ore; 
v) To control illegal stockyards; 
vi) Purchase of ore by the end users etc., 
By Order and in the name of the Governor of Karnataka 
M. V. Shivasubramani 
Under Secretary to Government (Mines) 
P.R.423 Commerce & Industries Department 


INFRASTRUCTURE DEVELOPMENT SECRETARIAT 
Sub : Release of funds for engaging the services of MC&A as Branding and Communication Agency of 
Infrastructure Development Department. 
Read: 1) ಅ.೦. No.IDD 138 IDM 2011, dated 28-07-2011 
2) Letter No. IDD/CSD/2621, dated 16-12-2011 from DGM, MC&A, Bangalore. 
Preamble: 

In the G.0O. read at (1) above, sanction was accorded for engaging the services of Marketing Consultants & Agencies ltd., 
Bangalore as Branding & Communication Agency of IDD with a view to project various activities of the Department before the GIM 
2012. 

In the letters read at (2) above, the Deputy General Manager, MC&A has submitted proposals towards providing 
consultancy services of Branding & Communication for IDD for the month of November 2011 for an amount of Rs. 2.00 lakhs and 
requested the Government for release of amount in this regard. 

Hence the following orders. 

Government Order No. IDD 138 IDM 2011, Bangalore, dated 20-01-2012 

Under the circumstances explained in the preamble, Government is pleased to accord sanction to release Rs. 2.00 lakhs 
(Rupees two lakhs only) for the month of November 2011 to Managing Director, MC&A, Bangalore towards providing consultancy 
services of Branding & Communication for IDD for the progress achieved by MC&A Bangalore. 

The expenditure shall be met out under the Budget Head 3451-00-090-1-06-059 infrastructure preliminary studies other 
expenditure (plan) 2011-12. 

The Managing Director, MC&A, Bangalore is authorized to draw the amount on a payees receipt duly countersigned by 
the under secretary to government, Infrastructure Development Department from the State Huzoor Treasury, Bangalore. 

This order is issued in accordance with the delegation of financial powers to principal secretary/secretary to govt., vide 
6.0. No. FD 1 TFP 2008, dated 16-05-2008. 

By Order and in the name of the Governor of Karnataka 
R. Shivalingaiah 
Under Secretary to Government 
P.R. 424 Infrastructure Development Department 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಮಹಿಳಾ ಕಿಸಾನ್‌ ಸಶಕ್ತೀಕರಣ ಪರಿಯೋಜನೆ (MKSP) ಯೋಜನೆಯ ಅನುಷ್ಠಾನದ ಬಗ್ಗೆ ಸಮಿತಿ ರಚಿಸುವ 
ಕುರಿತು. 
ಓದಲಾಗಿದೆ : 1) ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಸಂಖ್ಯೆ : 8.೦. No. J. 11011/01/2010-SGSY-1 ದಿನಾಂಕ : 
24-12-2010. 
2) ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಸಂಖ್ಯೆ : D.೦. No. J. 11011/01/2010-5051/-1 ದಿನಾಂಕ : 
05-10-2011, 
3) ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಸಂಖ್ಯೆ : K-11011/37/2011/MKSP/Ktk ದಿನಾಂಕ 
28-09-2011. 


u 


ಟಿ 


ಸ್ತಾವನೆ : 

ಕೇಂದ್ರ ಸರ್ಕಾರವು ಇತ್ತೀಚೆಗೆ ಮಹಿಳಾ ಕಿಸಾನ್‌ ಸಶಕ್ತೀಕರಣ ಪರಿಯೋಜನೆ (ಎಂ.ಕೆ.ಎಸ್‌.ಪಿ) ಯನ್ನು ಜಾರಿಗೊಳಿಸಿದ್ದು, ಈ 
ಯೋಜನೆಯು ಗ್ರಾಮೀಣಾ ಬಡವರಲ್ಲಿ ಅತೀ ಬಡವರಾದ ಮಹಿಳೆಯರಿಗೆ ಕೃಷಿಯಲ್ಲಿ ತರಬೇತಿ ನೀಡಿ, ಅವರನ್ನು ಆರ್ಥಿಕವಾಗಿ 
ಸಬಲೀಕರಣಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಗೆ ಕೇಂದ್ರ ಸರ್ಕಾರ/ರಾಜ್ಯ ಸರ್ಕಾರಗಳು ಕ್ರಮವಾಗಿ ಶೇ: 75:25 ರ 
ಅನುಪಾತದಲಿ ಅನುದಾನ ಭರಿಸುವುದು. ಕೇಂದ್ರ ಸರ್ಕಾರವು ತನ್ನ ಪಾಲಿನ ಶೇ. 75 ರ ಅನುದಾನವನ್ನು 25:50:25 ರಂತೆ 3 ಕಂತುಗಳಲ್ಲಿ 
ನೀಡಲಾಗುವುದು. ಇದರನ್ವಯ ರಾಜ್ಯ ಸರ್ಕಾರವು ಶೇ. 25 ರ ಅನುದಾನವನ್ನು ಭರಿಸಬೇಕಾಗಿರುತ್ತದೆ. 
ಈ ಯೋಜನೆಯನ್ನು ರಾಮನಗರ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಮೆ. ಗೀನ್‌ ಪೌಂಡೇಶನ್‌ ಸಂಸ್ಥೆಯು ಮೊದಲಿಗೆ 


ಮುಂದೆ ಬಂದಿದ್ದು, ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರವು ಒಟ್ಟು 6.25 ಕೋಟಿಗಳಿಗೆ ಅನುಮೋದನೆ ನೀಡಿದ್ದು, ಕೇಂದದ 


೬೯೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ 


ಭಾಗ-೧ 





ಪಾಲು 4.69 ಹಾಗೂ ರಾಜ್ಯದ ಪಾಲು 1.56 ರೂಗಳಾಗಿರುತ್ತದೆ. ಕೇಂದ್ರ ಸರ್ಕಾವು ಶೇ. 


ಮಾಡಿರುತ್ತದೆ. 
ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಮಹಿಳಾ ಕಿಸಾನ್‌ ಸಶಕ್ತೀಕರಣ ಪರಿಯೋಜನೆ (ಎಂ.ಕೆ.ಎಸ್‌.ಪಿ) ಅನುಷ್ಠಾನದ ಪ್ರಗತಿ ಪರಿಶೀಲಿಸಲು ಮತ್ತು 
ಬೇರೆ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಲು ರಾಜ್ಯ ಮಟ್ಟದಲ್ಲಿ ಉತಸ್ತುವಾರಿ ಮತ್ತು ಪರಿಶೀಲನಾ ಸಮಿತಿ ಹಾಗೂ ತಾಂತ್ರಿಕ ಸಮಿತಿ 
ರಚಿಸಬೇಕಾಗಿರುತ್ತದೆ. ಆದುದರಿ೦ದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ : 70 : ಎಸ್‌.ಜೆ.ವೈ : (ಇನ್‌ಫ್ರಾ : 2011, ಬೆಂಗಳೂರು, ದಿನಾಂಕ: 7ನೇ ಜನವರಿ 2012 


25 ರ ಮೊದಲನೇ ಕಂತಿನ ಅನುದಾನ ಬಿಡುಗಡೆ 



































ಕ್ರಮ 

ತ್‌ ಅಧಿಕಾರಿಯ ಪದನಾಮ 

ಸಂಖ್ಯೆ 

1. ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ ಅಧ್ಯಕ್ಷರು 
2; ಆಯುಕ್ತರು, ಕೃಷಿ ಇಲಾಖೆ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
3. ಆಯುಕ್ತರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
4. ಆಯುಕ್ತರು, ತೋಟಗಾರಿಕೆ ಇಲಾಖೆ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
5, ಆಯುಕ್ತರು, ಪಶುಸಂಗೋಪನ ಇಲಾಖೆ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
6. ಆಯುಕ್ತರು, ಆರೋಗ್ಯ ಇಲಾಖೆ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
7. ಪ್ರತಿನಿಧಿಗಳು - ಯೋಜನಾ ಅನುಷ್ಠಾನದ ಸಂಸ್ಥೆ ಸದಸ್ಯರು 
8. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, (ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌) ಸದಸ್ಯರು 
9. ನಿರ್ದೇಶಕರು, (ಸ್ವಯಂ ಉದ್ಯೋಗ ಕಾರ್ಯಕ್ರಮ) ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ | ಸದಸ್ಯ ಕಾರ್ಯದರ್ಶಿ 

ಇಲಾಖೆ 














ಎನ್‌.ಆರ್‌.ಎಲ್‌.ಎಂ. ಯೋಜನೆ ಅನುಷಾ ನಕ್ಕೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, 


ಹ ಎಸ್‌.ಆರ್‌.ಎಲ್‌.ಪಿ.ಎಸ್‌.) ಅಸ್ವತ್ವಕ್ಕೆ ಬಂದ ನಂತರ ಈ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳವರು ಮಿಷನ್‌ ನ ನಿರ್ದೇಶಕರು ಆಗುತ್ತಾರೆ. 
ರಾಜ್ಯ ಮಟ್ಟದ ಉಸ್ತುವಾರಿ ಮತ್ತು ಪರಿಶೀಲನಾ ಸಮಿತಿಯ ಕರ್ತವ್ಯ ಮತ್ತು ಜವಾಬ್ದಾರಿಗಳು : 


ಮಹಿಳಾ ಕಿಸಾನ್‌ ಸಶಕ್ತೀಕರಣ ಪರಿಯೋಜನೆ (ಎಂ.ಕೆ.ಎಸ್‌.ಪಿ) 
ಸಮಿತಿಯು ಅವಶ್ಯಕತೆಗನುಗುಣವಾಗಿ ಯಾವುದೇ ಅಧಿಕಾರಿಗಳನ್ನು ಸಮಿತಿಗೆ 


ಪ್ರಸ್ತಾವನೆಗಳನ್ನು ಪಡೆಯುವ ಬಗ್ಗೆ ನೀತಿ ರೂಪಿಸುವುದು. 
ಸೇರ್ಪಡಿಸಿಕೊಳ್ಳಬಹುದು/ಸಭೆಗೆ ಆಹ್ವಾನಿಸಬಹುದು. 


ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿ ಉಸ್ತುವಾರಿ ಮತ್ತು ಪ್ರಗತಿ ಪರಿಶೀಲನೆ ನಡೆಸುವುದು ಹಾಗೂ ಪ್ರಗತಿಯ ವರದಿಯನ್ನು ಕಾಲಕಾಲಕ್ಕೆ 


ಪರಿಶೀಲಿಸಿ, ಅಂತರ್‌ ಜಾಲದಲ್ಲಿ ಅನುಷ್ಠಾನ ಸಂಸ್ಥೆಯು ಅಳವಡಿಸಿರುವುದರ ಬಗ್ಗೆ ಉಸ್ತುವಾರಿ ವಹಿಸುವುದು. 


ಕ್ರಿಯಾ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಸಹಕರಿಸುವುದು. 
ಎಂ.ಕೆ.ಎಸ್‌.ಪಿ ಯೋಜನೆಯ ಅನುಷ್ಠಾನದ ಬಗ್ಗೆ ಸಮಿತಿಯು ಸೂಕ್ತ ಸಲಹೆ ನೀಡುವುದು. 
































ತಾಂತ್ರಿಕ ಸಮಿತಿ : 

ಕ್ರಮ 

ಕ ಅಧಿಕಾರಿಯ ಪದನಾಮ 

ಸಂಖ್ಯೆ. 
1. ಮಿಷನ್‌ ನಿರ್ದೇಶಕರು, ಕೆ.ಎಸ್‌.ಆರ್‌.ಎಲ್‌.ಎಂ. (ಎನ್‌.ಆರ್‌.ಎಲ್‌.ಎಂ) ಅಧ್ಯಕ್ಷರು 
2 ನಿರ್ದೇಶಕು, ಜಲಾನಯನ ಅಭಿವೃದ್ಧಿ ಇಲಾಖೆ ಸದಸ್ಯರು 
3. ನಿರ್ದೇಶಕರು, ಪಶುಸಂಗೋಪನ ಇಲಾಖೆ ಸದಸ್ಯರು 
4. ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ ಸದಸ್ಯರು 
5, ನಿರ್ದೇಶಕರು, ಕೃಷಿ ಇಲಾಖೆ ಸದಸ್ಯರು 
6. ವ್ಯವಸ್ಥಾಪಕ ನಿರ್ದೇಶಕರು ಸಿ.ಎ.ಪಿ.ಇ.ಸಿ. ಸದಸ್ಯರು 
4 ಜಂಟಿ ನಿರ್ದೇಶಕರು (ಸ್ವಉಕಾ), ಸದಸ್ಯರು 

ಗಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 

8. ಯೋಜನಾ ನಿರ್ದೇಶಕರು, (ಸ್ತೀಶಕ್ತಿ) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸದಸ್ಯರು 
9. ವಿಶೇಷ ಯೋಜನೆಗಳ ಯೋಜನಾ ಉತಸ್ತುವಾರಿ ಅಧಿಕಾರಿಗಳು, ಕೆ.ಎಸ್‌.ಆರ್‌.ಎಲ್‌.ಪಿ.ಎಸ್‌. ಸದಸ್ಯ ಕಾರ್ಯದರ್ಶಿ 

















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೯೫ 





ತಾಂತ್ರಿಕ ಸಮಿತಿಯ ಕರ್ತವ್ಯ ಮತ್ತು ಜವಾಬ್ದಾರಿಗಳು : 
* ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಅನುಷ್ಠಾನ ಸಂಸ್ಥೆಗೆ ಸಂಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನ ನೀಡುವುದು. 
* ಯೋಜನೆಯ ಗುಣಮಟ್ಟದ ಬಗ್ಗೆ ಪರಿಶೀಲಿಸುವುದು. 
* ಪ್ರಗತಿಯ ವರದಿಯನ್ನು ಕಾಲಕಾಲಕ್ಕೆ ಪರಿಶೀಲಿಸಿ, ಪ್ರಗತಿ ವರದಿಯನ್ನು ಅಂತರ್‌ ಜಾಲದಲ್ಲಿ ಅನುಷ್ಠಾನ ಸಂಸ್ಥೆಯು ಅಳವಡಿಸಿರುವುದರ 
ಬಗ್ಗೆ ಉಸ್ತುವಾರಿ. 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆಗ್ಗಿಂದಾಗ್ಗೆ ನೀಡುವ ಎಲ್ಲಾ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕ್ರಮ ವಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಮಿತಾ ಪ್ರಸಾದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಹಿ.ಆರ್‌.425 
ಗ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ವಿಷಯ : ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್‌ನ ಬಿ.ವಿ.ಎಸ್ಸಿ & ಎ.ಹೆಚ್‌. 
ವಿದ್ಯಾರ್ಥಿಗಳ ಇಂಟರ್ನ್‌ಷಿಪ್‌ ಮಾಸಿಕ ಭತ್ಯೆಯನ್ನು ಹೆಚ್ಚಿಸುವಿಕೆ. 
ಓದಲಾಗಿದೆ: 1) ಅಧ್ಯಕ್ಷರು, ಪಶುವೈದ್ಯಕೀಯ ವಿದ್ಯಾರ್ಥಿಗಳ ಕ್ರಿಯಾ ಸಮಿತಿ, ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ 


ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್‌ ಇವರ ಮನವಿ. 


2) ಪತ್ರ ಸಂಖ್ಯೆ: ಕುಪ/ಪಸಂಮೀ-ಇಮಾಭ/2011-12/11/2659/2443 ದಿನಾಂಕ: 29-08-2011. 
3) ಪತ್ರ ಸಂಖ್ಯೆ: ಕುಪ/ಪಸಂಮೀ-ಇಮಾಭ/2011-12/11/2669 ದಿನಾಂಕ: 05-09-2011. 
4) ಪತ್ರ ಸಂಖ್ಯೆ: ಕುಪಪ್ರಾಕಬೆ೦/ಪಸಂಮೀಇಮಾಭ/2011-12/00 ದಿನಾಂಕ: 24-11-2011. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (ರ ಮನವಿಯಲ್ಲಿ ಅಧ್ಯಕ್ಷರು, ಪಶುವೈದ್ಯಕೀಯ ವಿದ್ಯಾರ್ಥಿಗಳ ಕ್ರಿಯಾ ಸಮಿತಿ, ಕರ್ನಾಟಕ 
ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್‌ ಇವರು ಪಶುವೈದ್ಯಕೀಯ ವಿದ್ಯಾರ್ಥಿಗಳು ಬಹುತೇಕ ಗ್ರಾಮೀಣ 
ಪ್ರದೇಶದಿಂದ ಆರ್ಥಿಕವಾಗಿ ಮಧ್ಯಮ ಮತ್ತು ಕೆಳಸ್ತರ ರೈತ ಕುಟುಂಬದಿಂದ ಬಂದವರಾಗಿರುವುದರಿಂದ ಕಿರಿಯ ಪಶುವೈದ್ಯರ ಇಂಟರ್ನ್‌ಷಿಪ್‌ 
ಭತ್ಯೆಯನ್ನು ರೂ. 5,400/- ರಿ೦ದ 11,000/-ಕ್ಕೆ ಮತ್ತು ಪ್ರಯಾಣ ಭತ್ಯೆಯನ್ನು ರೂ. 300/- ರಿಂದ ರೂ. 5000/-ಕ್ಕೆ ಹೆಚ್ಚಿಸುವಂತೆ ಕೋರಿರುತ್ತಾರೆ. 

2. ಮೇಲೆ ಓದಲಾದ ಕ್ರಮ ಸಂಖ್ಯೆ (2). (3) ಮತ್ತು (4) ರ ಪತ್ರಗಳಲ್ಲಿ ಕುಲಪತಿಗಳು, ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ 
ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್‌ ಇವರು ಪ್ರಸ್ತುತ ವಿಶ್ವವಿದ್ಯಾಲಯದಲ್ಲಿ 5 ವರ್ಷ ಅವಧಿಯ 8.1.50. & Aಗೆ (ಪಶುವೈದ್ಯಕೀಯ 
ಕೋರ್ಸ್‌) ಮತ್ತು 4 ವರ್ಷ ಅವಧಿಯ 8.760/ (0.600) (ಹೈನುಗಾರಿಕೆ ಕೋರ್ಸ್‌) ಮತ್ತು 8.೯.60. (ಮೀನುಗಾರಿಕೆ ಕೋರ್ಸ್‌) ಸ್ನಾತಕ ಪದವಿ 
ಕೋರ್ಸ್‌ಗಳು ಇರುತ್ತದೆಂದು ತಿಳಿಸಿರುತ್ತಾರೆ. ಭಾರತೀಯ ಪಶುವೈದ್ಯಕೀಯ ಪರಿಷತ್ತು (1/0) ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು 
(ICAR) ಶೈಕ್ಷಣಿಕ ನಿಯಮಾವಳಿಗಳಂತೆ ನಿಗದಿತ ಪಠ್ಯಕ್ರಮದ ಅನುಸಾರ 9 ಸೆಮಿಸ್ಟರ್‌ಗಳನ್ನು ಪೂರೈಸಿದ ನಂತರ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 
ಆರು ತಿಂಗಳ ಅವಧಿಗೆ ಇಂಟರ್ನ್‌ಷಿಪ್‌ ಮತ್ತು ಇನ್‌ ಪ್ಲಾಂಟ್‌ ತರಬೇತಿಗಳನ್ನು ರಾಜ್ಯ ವಿವಿಧ ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲಿ, ಜಾನುವಾರು ಕ್ಷೇತ್ರಗಳಲ್ಲಿ 
ಡೈರಿ ಮತ್ತು ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ನಿರ್ವಹಿಸಬೇಕಾಗಿದ್ದು ತರಬೇತಿ ಅವಧಿಯಲ್ಲಿ ಕಾಲೇಜಿನ ಆವರಣದಿಂದ ಹೊರಗುಳಿದು ಊಟ/ವಸತಿ 
ಸೌಕರ್ಯಗಳನ್ನು ತಾವೇ ಪೂರೈಸಿಕೊಳ್ಳಬೇಕಾಗಿರುತ್ತದೆಂದು ತಿಳಿಸಿರುತ್ತಾರೆ. ಕಳೆದ ಐದು ವರ್ಷಗಳಿಂದ ಇಂಟರ್ನ್‌ಷಿಪ್‌ ತರಬೇತಿಯಲ್ಲಿರುವ 
ಪ್ರತಿಯೊಬ್ಬ ವಿದ್ಯಾರ್ಥಿ ರೂ. 5,400/- ಮಾಸಿಕ ಭತ್ಯೆ (ರಾಜ್ಯ ಸರ್ಕಾರದಿಂದ ರೂ. 5,000/- ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ 
ರೂ. 400/-) ಮತ್ತು ಆರು ತಿಂಗಳ ಅವಧಿಗೆ ರೂ. 300/- ಪ್ರವಾಸ ಭತ್ಯೆ (ರಾಜ್ಯ ಸರ್ಕಾರದಿಂದ ರೂ. 100/- ಮತ್ತು ಭಾರತೀಯ ಕೃಷಿ 
ಅನುಸಂಧಾನ ಪರಿಷತ್ತಿನಿಂದ ರೂ. 200/- ಹಾಗೂ ಇನ್‌ಪ್ಲಾಂಟ್‌ ತರಬೇತಿ ಪಡೆಯುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕರ್ನಾಟಕ ಹಾಲು 
ಮಹಾಮಂಡಳಿ (ಕೆ.ಎಂ.ಎಫ್‌) ವತಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ರೂ. 2000/- ಮಾಸಿಕ ಭತ್ಯೆ ಮತ್ತು ಭಾರತೀಯ ಕೃಷಿ ಅನುಸಂಧಾನ 
ಪರಿಷತ್ತಿನಿಂದ ರೂ. 400/- ಮಾಸಿಕ ಭತ್ಯೆ ಪಡೆಯುತ್ತಿದ್ದಾರೆಂದು ತಿಳಿಸಿರುತ್ತಾರೆ. ಅವಶ್ಯಕ ವಸ್ತುಗಳ ಬೆಲೆ ಏರಿಕೆ ಪ್ರಯಾಣದ ವೆಚ್ಚ 
ಅಧಿಕವಾಗಿರುವುದರಿಂದ ಹಾಗೂ ಸ್ನಾತಕ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೃಷಿ ಕುಟುಂಬ ಮತ್ತು ಗ್ರಾಮೀಣ 
ಹಿನ್ನೆಲೆಯುಳ್ಳವರಾಗಿದ್ದು ತರಬೇತಿ ಅವಧಿಯಲ್ಲಿ ದೈನಂದಿನ ನಿರ್ವಹಣೆಗಾಗಿ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವುದರಿಂದ ಇ೦ಟರ್ನ್‌ಷಿಪ್‌ ಭತ್ಯೆಯನ್ನು 
ಮಾಸಿಕ ರೂ. 5,000/- ರಿಂದ ರೂ. 11,000/- ಕೈ ಹೆಚ್ಚಿಸುವಂತೆ ಮತ್ತು ಪ್ರವಾಸ ಭತ್ಯೆಯನ್ನು ರೂ. 100/- ರಿಂದ ರೂ. 5000/-ಕ್ಕೆ ಹೆಚ್ಚಿಸುವಂತೆ 
ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. ಅಂತಿಮ ವರ್ಷದ ಬಿ.ವಿ.ಎಸ್ಸಿ ಹ ಎಹೆಚ್‌, ಬಿ.ಟೆಕ್‌ (ಡಿ.ಟೆಕ್‌), ಬಿ.ಎಫ್‌.ಎಸ್ಸಿ. ಕೋರ್ಸಿನ ಒಟ್ಟು 218 
ವಿದ್ಯಾರ್ಥಿಗಳು ಫೆಬ್ರವರಿ 2012 ಇಂದ 6 ತಿಂಗಳ ಅವಧಿಗೆ ಇಂಟರ್ನ್‌ಷಿಪ್‌ ಮತ್ತು ಇನ್‌ಪ್ಲಾಂಟ್‌ ತರಬೇತಿಗಳಿಗೆ ಹಾಜರಾಗುತ್ತಿದ್ದು, ಆ 
ವಿದ್ಯಾರ್ಥಿಗಳಿಗೆ ಇಂಟರ್ನ್‌ಷಿಪ್‌ ಮತ್ತು ಇನ್‌ಪ್ಲಾಂಟ್‌ ತರಬೇತಿಗಳ ಮಾಸಿಕ ಭತ್ಯೆ ಪರಿಷ್ಠರಣೆಯಿಂದ ತಗಲಬಹುದಾದ ಅಂದಾಜು 
ರೂ. 1,54,78,000/- ಮೊತ್ತವನ್ನು ಹೆಚ್ಚುವರಿ ಅನುದಾನವಾಗಿ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

3. ಕುಲಪತಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಇಂಟರ್ನ್‌ಷಿಪ್‌ ಮತ್ತು 
ಇನ್‌ಪ್ಲಾಂಟ್‌ ತರಬೇತಿಗೆ ಹಾಜರಾಗುವ ಪ್ರತಿಯಬ್ಬ ಬಿ.ವಿ.ಎಸ್ಸಿ & ಎಹೆಚ್‌ ಬಿ.ಟೆಕ್‌ (ಡಿ.ಟೆಕ್‌), ಬಿ.ಎಫ್‌.ಎಸ್ಸಿ. ಸ್ನಾತಕ ವಿದ್ಯಾರ್ಥಿಯು ಕಳೆದ 5 
ವರ್ಷದಿಂದ ಅಂದರೆ 2006 ರಿಂದ ರೂ. 5.400/- ಮಾಸಿಕ ಭತ್ಯೆ ಮತ್ತು ರೂ. 300/- ಪ್ರವಾಸ ಭತ್ಯೆ ಪಡೆಯುತ್ತಿದ್ದು, ಸದರಿ ಭತ್ಯೆಗಳನ್ನು 
ಇದುವರೆಗೂ ಪರಿಷ್ಕರಿಸಿರುವುದಿಲ್ಲ. ತರಬೇತಿಯಲ್ಲಿರುವ ಬಹುತೇಕ ವಿದ್ಯಾರ್ಥಿಗಳು ಕೃಷಿ ಕುಟುಂಬ ಮತ್ತು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಾಗಿದ್ದು 
ತರಬೇತಿ ಅವಧಿಯಲ್ಲಿ ಕಾಲೇಜಿನ ಆವರಣದಿಂದ ಹೊರಗುಳಿದು ಊಟ/ವಸತಿ ಸೌಕರ್ಯಗಳನ್ನು ಸ್ವತಃ ಒದಿಗಿಸಿಕೊಳ್ಳಬೇಕಾಗದ್ದು ಪ್ರಸ್ತುತ ಆಹಾರ 


೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಮತ್ತು ಪ್ರವಾಸದ ವೆಚ್ಚಗಳು ದುಪ್ಪಟ್ಟಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ತೊಂದರೆಯಾಗಿರುವ ಜೊತೆಗೆ ದೈನಂದಿನ ನಿರ್ವಹಣೆಯೂ ಸಹ 
ಕಷ್ಟಕರವಾಗಿರುತ್ತದೆ. ಪಶ್ಚಿಮ ಬ೦ಗಾಳ ಸರ್ಕಾರ ಅಲ್ಲಿನ ಪಶುವೈದ್ಯಕೀಯ ವಿದ್ಯಾರ್ಥಿಗಳ ಇಂಟರ್ನ್‌ಷಿಪ್‌ ಮಾಸಿಕ ಭತ್ಯೆಯನ್ನು ರೂ. 4880/- ರಿಂದ 
ರೂ. 10,000/- ಕ್ಕೆ ಹೆಚ್ಚಿಸಿದೆ. ಅಲ್ಲದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಗೃಹ ವೈದ್ಯ, ಸ್ನಾತಕೋತ್ತರ ಮತ್ತು 
ಎಂಸಿಹೆಚ್‌/ಡಿಎಂ/ಫೆಲೋಶಿಪ್‌ (ಸೂಪರ್‌ ಸ್ಪೆಷಾಲಿಟಿ) ವಿದ್ಯಾರ್ಥಿಗಳ ಮಾಸಿಕ ಶಿಷ್ಯವೇತನವನ್ನು ರೂ. 17,000 ರಿಂದ ರೂ. 30,000/-ಕ್ಕೆ 
ಪರಿಷ್ಕರಿಸಿದೆ. ಪ್ರಸ್ತುತ ಅವಶ್ಯಕ ವಸ್ತುಗಳ ಬೆಲೆ ಹೆಚ್ಚಳವಾಗಿರುವುದರಿಂದ ಮತ್ತು ಪ್ರಯಾಣ ವೆಚ್ಚ ಅಧಿಕಗೊಂಡಿರುವದರಿಂದ ಇಂಟರ್ನ್‌ಷಿಪ್‌ ಮಾಸಿಕ 
ತರಬೇತಿ ಭತ್ಯೆಯನ್ನು ಪರಿಷ್ಕರಿಸುವುದು ಸೂಕ್ತವಾಗಿರುತ್ತದೆ. ಈ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ವಿದ್ಯಾರ್ಥಿಗಳ 
ಹಿತದೃಷ್ಟಿಯಿಂದ ಬಿ.ವಿ.ಎಸ್ಸಿ & ಎ.ಹೆಚ್‌. ವಿದ್ಯಾರ್ಥಿಗಳಿಗೆ ಇಂಟರ್ನ್‌ಷಿಪ್‌ ಮಾಸಿಕ ಭತ್ಯೆಯನ್ನು ಪ್ರಸ್ತುತ ರೂ. 5000/- ದಿಂದ 


ರೂ. 11,000/- ಕ್ಕೆ ಹೆಚ್ಚಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 345 ಪಅಸೇ 2011, ಬೆಂಗಳೂರು, ದಿನಾಂಕ: 18ನೇ ಜನವರಿ 2011. 
4. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ಕರ್ನಾಟಕ 


ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಿದರ್‌ ಬಿ.ವಿ.ಎಸ್ಸಿ ಹಿಎ.ಹೆಚ್‌. ಸ್ನಾತಕ ಪದವಿ ಕೋರ್ಸಿನ ಅಂತಿಮ 
ವರ್ಸದ ವಿದ್ಯಾರ್ಥಿಗಳಿಗೆ ಇಂಟರ್ನ್‌ಷಿಪ್‌ ಮಾಸಿಕ ಭತ್ಯೆಯನ್ನು ಪ್ರಸ್ತುತ ರೂ. 5,000/- ದಿಂದ ರೂ. 11,000/- (ರೂಪಾಯಿ ಹನ್ನೊಂದು ಸಾವಿರ 
ಮಾತ್ರ) ಕ್ಕೆ ಹೆಚ್ಚಿಸಲು ಮಂಜೂರಾತಿ ನೀಡಲಾಗಿದೆ. 

5. ಇಂಟರ್ನ್‌ಷಿಪ್‌ ಮಾಸಿಕ ಭತ್ಯೆಯ ಹೆಚ್ಚಳದಿಂದ ಉಂಟಾಗುವ ಹೆಚ್ಚುವರಿ ವೆಚ್ಚವನ್ನು ಕರ್ನಾಟಕ ಪಶವೈದ್ಯಕೀಯ, ಪಶು ಹಾಗೂ 
ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ತನ್ನ ಆಂತರಿಕ ಮೂಲದಿಂದ ಭರಿಸತಕ್ಕದ್ದು ಹಾಗೂ ಈ ಸಂಬಂಧ ಸರ್ಕಾರದಿಂದ ಹೆಚ್ಚುವರಿ ಅನುದಾನ 
ನೀಡಲಾಗುವುದಿಲ್ಲ. 

6. ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಆಇ 598 ವೆ4/201, ದಿನಾಂಕ : 12-01-2012 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕೆ. ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌.426 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
(ಪಶುಸಂಗೋಪನೆ). 


HEALTH AND FAMILY WELFARE SECRETARIAT 
Sub : Awarding Contract to carry out the impact Evaluation of OD Scale-up Activities-reg. 
Read : World Bank e-mail dt. 26-4-2011. 
Preamble: 

The World Bank assisted Karnataka health System Development and Reform Project is implemented to strengthen 
primary Healthcare services in Karnataka. It is felt that there is an urgent need for improvement in the quality of service in the 
health care delivery system in the State at all levels. 

The main gaps identified at the personnel level are 
) Commitment towards service 
) Sensitiveness in dealing with the patients and their relatives. 
c) Motivation 
) Service orientation 
) Managerial capacity 
f) Time, people and conflict management. 
9) Team spirit. 

An Expression of Interest (Eol) was invited for conducting an impact Evaluation (OD Scale-up Activities) of the Programme 
‘Managerial Capacity Building and Attitudinal Change workshops’ Category-2, 3 and 4. The same was published in the Kannada 
Prabha and Deccan Herald on 23-05-2011. In response to the EOl, 7 proposals were received from various firms. And these 
proposals are evaluated by the Evaluation Committee. The qualified firm was issued on RFP. 

The RFP submitted by Administrative Staff College of India, Hyderabad was evaluated by the committee. This firm was 
found qualified to carryout the Impact Evaluation (OD Scale-Up Activities) of the Programme ‘Managerial Capacity Building and 
Attitudinal Change workshops’ Category-2, 3 and 4. 

Negotiations were held and after the negotiations the firm has agreed to conduct the Impact evaluation (OD Scale-Up 
Activities) of the Programme ‘Managerial Capacity Building and Attitudinal Change workshops’ Category-2, 3 and 4, at the cost of 
Rs. 23,56,410-00 plus service tax as applicable. 

The Secretary, Health and Family Welfare Department and Chairman, Programmed Steering Committee has approved the 
proposal, subject to ratification of the PSC for award of contract to Administrative Staff College of India, Hyderabad to carry out the 
impact Evaluation (OD Scale-Up Activities) of the Programme ‘Managerial Capacity Building and Attitudinal Change workshops’ 
Category-2, 3 and 4. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೬೯೭ 





The World Bank has also given No objection for TOR vide e-mail read at above. 
Hence, the following Order. 
Government Order No. HFW/KHSDRP/OD/Impact Asst/02/11-12, Bangalore, Dated: 6" January 2012. 

Under the circumstances mentioned in the preamble, Government are pleased to approve the award of contract to 
Administrative Staff College of India, Hyderabad to carry out the impact Evaluation (OD Scale-Up Activities) of the Programme 
‘Managerial Capacity Building and Attitudinal Change workshops’ Category-2, 3 and 4, for a total negotiated cost of Rs. 23,56,410- 
00 (Rupees twentythree lakhs fiftysix thousand four huyndred and ten only) plus service tax as applicable. 

The consultancy firm shall enter into an Ageement with the Project accordingly. 


By Order and in the name of the Governor of Karnataka, 
K.N. Ramesh 
Deputy Secretary to Government (1/0) 
KHSDRP 

Health and Family Welfare Department 
ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಒಂದು ಆಡಳಿತಾಧಿಕಾರಿಯ ಮತ್ತು ಒಂದು ಲೆಕ್ಕಪತ್ರ 
ಅಧೀಕ್ಷಕರು-1 ಇವರ ತಾತ್ಕಾಲಿಕ ಹುದ್ದೆಗಳನ್ನು ಖಾಯಂಗೊಳಿಸುವ ಬಗ್ಗೆ. 
1 ಸರ್ಕಾರದ ಆದೇಶ ಸಂಖ್ಯೆ: ಲಾ 130 ಎಲ್‌ಎಜಿ 79, ದಿನಾಂಕ: 07-10-1980. 
2 ಸರ್ಕಾರದ ಆದೇಶ ಸಂಖ್ಯೆ ಒಇ 168 ಪಿಪಿಇ 2005, ದಿನಾಂಕ: 18-10-2005 
3. ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಒಇ 29 ಪಿಪಿಇ 2006, ದಿನಾಂಕ: 24-06-2006 
4 
5 


PR.427 


ಓದಲಾಗಿದೆ : 


ಸರ್ಕಾರದ ಆದೇಶ ಸಂಖ್ಯೆ ಒಇ 428 ಪಿಪಿಇ 2010, ದಿನಾಂಕ: 13-07-2011. 
ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ: 
ಡಿಪಿಎನ್‌/ಕೇಂಸ/ವಿವ/29/2011-12, ದಿನಾಂಕ: 07-07-2011. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ದಿನಾಂಕ: 07-10-1980 ರ ಸರ್ಕಾರದ ಆದೇಶದನ್ವಯ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಕಛೇರಿಗೆ ಒಂದು ಆಡಳಿತಾಧಿಕಾರಿಯ ಹುದ್ದೆಯನ್ನು ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ದಿನಾ೦ಕ: 18-10-2005ರ ಸರ್ಕಾರದ ಆದೇಶದನ್ವಯ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಕಛೇರಿಗೆ ಒಂದು ಲೆಕ್ಕಪತ್ರ ಅಧೀಕ್ಷಕರ ಹುದ್ದೆ (ವೇತನ ಶ್ರೇಣಿ: ರೂ. 5200-9580)ಯನ್ನು ತಾತ್ಕಾಲಿಕವಾಗಿ ಎರಡು ವರ್ಷಗಳ ಅವಧಿಗೆ 
ಸೃಜಿಸಲಾಗಿದ್ದು, ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 24-06-2006ರ ತಿದ್ದುಪಡಿ ಆದೇಶದನ್ವಯ ಲೆಕ್ಕಪತ್ರ ಅಧೀಕ್ಷಕರ ಹುದ್ದೆ-1 (ವೇತನ ಶ್ರೇಣಿ ರೂ. 
5575-10620) ಎಂದು ತಿದ್ದುಪಡಿ ಮಾಡಲಾಗಿದೆ. 
ಮೇಲೆ (4)ರಲ್ಲಿ ಓದಲಾದ ದಿನಾಂಕ: 13-07-2011ರ ಸರ್ಕಾರದ ಆದೇಶದನ್ವಯ ಮೇಲೆ (1). (2) ಮತ್ತು (3)ರಲ್ಲಿ ಓದಲಾದ ಸರ್ಕಾರಿ 
ಆದೇಶಗಳನ್ವಯ ಸೃಜಿಸಿ, ತಿದ್ದುಪಡಿ ಮಾಡಿ ಕಾಲ-ಕಾಲಕ್ಕೆ ಮುಂದುವರಿಸಿಕೊಂಡು ಬಂದಿರುವ ಒಂದು ಆಡಳಿತಾಧಿಕಾರಿಯ ಮತ್ತು ಒಂದು ಲೆಕ್ಕಪತ್ರ 
ಅಧೀಕ್ಷಕರು-1 ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ: 31-03-2012ರ ವರೆಗೆ ಮುಂದುವರೆಸಲಾಗಿದೆ. 
ಮೇಲೆ (5)ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 07-07-2011ರ ಪತ್ರದಲ್ಲಿ 
ಇಲಾಖೆಯಲ್ಲಿನ ಒಂದು ಆಡಳಿತಾಧಿಕಾರಿಯ ಮತ್ತು ಒಂದು ಲೆಕ್ಕಪತ್ರ ಅಧೀಕ್ಷಕರು-1 ಮೇಲೆ (1, (2) ಮತ್ತು (3)ರಲ್ಲಿ ಓದಲಾದ ಸರ್ಕಾರಿ 
ಆದೇಶಗಳನ್ವಯ ಸೃಜಿಸಿ, ಕಾಲ-ಕಾಲಕ್ಕೆ ಮುಂದುವರಿಸಿಕೊಂಡು ಬಂದು ಮೇಲೆ (4)ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ದಿನಾಂಕ: 
31-03-2012ರ ವರೆಗೆ ಮುಂದುವರೆಸಲಾಗಿರುವ ಸದರಿ ತಾತ್ಕಾಲಿಕ ಹುದ್ದೆಗಳು ದೈನಂದಿನ ಆಡಳಿತಾತ್ಮಕ ಕಾರ್ಯದ ದೃಷ್ಟಿಯಿಂದ ಅತಿ ಅವಶ್ಯಕ 
ಹುದ್ದೆಗಳಾಗಿದ್ದು, ಇವುಗಳನ್ನು ಇಲಾಖೆಯ ಹಿತದೃಷ್ಟಿಯಿಂದ ಖಾಯಂಗೊಳಿಸುವುದು ಅವಶ್ಯಕವಾಗಿದೆ. ಆದ್ದರಿಂದ, ಸದರಿ ಒಂದು ಆಡಳಿತಾಧಿಕಾರಿಯ 
ಮತ್ತು ಒಂದು ಲೆಕ್ಕಪತ್ರ ಅಧೀಕ್ಷಕರು-1 ತಾತ್ಕಾಲಿಕ ಹುದ್ದೆಗಳನ್ನು ಖಾಯಂಗೊಳಿಸಿ ಆದೇಶ ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಇ 300 ಪಿಪಿಇ 2011, ಬೆಂಗಳೂರು, ದಿನಾಂಕ: 20ನೇ ಜನವರಿ 2012 
ಮೇಲಿನ ವಿವರಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಗೆ ಹೊಂದಿಕೊಂಡಂತೆ ಈ 
ಮುಂದಿನ ತಃಖ್ತೆಯ ಅಂಕಣ (3)ರಲ್ಲಿನ ಸರ್ಕಾರಿ ಆದೇಶಗಳನ್ವಯ ಸೃಜನೆಯಾದ ಅಂಕಣ (2)ರಲ್ಲಿನ ತಾತ್ಕಾಲಿಕ ಹುದ್ದೆಗಳನ್ನು ಖಾಯಂ 
ಹುದ್ದೆಗಳೆಂದು ಘೋಷಿಸಿದೆ. 

















ಕ್ರಸಂ. ಹುದ್ದೆಯ ಹೆಸರು ಹುದ್ದೆಯು ಸ್ಪಜನೆಯಾದ ಆದೇಶ ಸಂಖ್ಯೆ ಮತ್ತು ದಿನಾಂಕ 

(1) (2) 3) 

1 ಆಡಳಿತಾಧಿಕಾರಿ ಲಾ 130 ಎಲ್‌ಎಜಿ 79, ದಿನಾಂಕ: 07-10-1980 

2 ಲೆಕ್ಕಪತ್ರ ಅಧೀಕ್ಷಕರು-1 ಒಇ 168 ಪಿಪಿಇ 2005, ದಿನಾಂಕ: 18-10-2005, 
ತಿದ್ದುಪಡಿ ಆದೇಶ ಸಂಖ್ಯೆ: ಒಇ 29 ಪಿಪಿಇ 2006, ದಿನಾಂಕ: 24-06- 
2006 














೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ “2014 ನ್ಯಾಯಪರಿಪಾಲನೆ -00-114-ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು-0-02 ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು' ಇದರಡಿ ಭರಿಸತಕ್ಕದ್ದು. 

ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂ: ಎಫ್‌ಡಿ 58 ಎಸ್‌ಆರ್‌ಎಸ್‌ 79, ದಿನಾಂಕ: 27-09-1979ರ ಕಂಡಿಕೆ 2(i ರನ್ವಯ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 428 ಒಳಾಡಳಿತ ಇಲಾಖೆ 
(ಪೊಲೀಸ್‌ ಸೇವೆಗಳು-ಬಿ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ವಿ.ಎಸ್‌. ಶಾನ್‌ವಾಡ್‌ ನಿವೃತ್ತ ಡಿವೈ.ಎಸ್‌.ಪಿ. ರವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸುವ ಬಗ್ಗೆ. 

ಓದಲಾಗಿದೆ : 1. ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ: ಸಿಬಿ(5)/43/08-09, ದಿನಾ೦ಕ: 08-04-2009. 
2. ಸರ್ಕಾರದ ಆದೇಶ ಸಂಖ್ಯೆ ಒಇ 445 ಪೊಸಿಪ 2008 ದಿನಾಂಕ: 14-02-2011. 
3. ವಿಚಾರಣಾಧಿಕಾರಿಗಳು: ಪೊಲೀಸ್‌ ಅಧೀಕ್ಷಕರು. ರಾಜ್ಯ ಗುಪ್ತವಾರ್ತೆ, ಬೆಳಗಾಂ ರವರ ಪತ್ರ ಸಂಖ್ಯೆ: 
ಬೆಳಗಾವಿ/ಗುವಾ/ಇ.ವಿ/614/2011 ದಿನಾಂಕ: 17-12-2011. 
ಪ್ರಸ್ತಾವನೆ: 

ಮೇಲೆ (1ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ವಿ.ಎಸ್‌. ಶಾನ್‌ವಾಡ್‌ ನಿವೃತ್ತ ಡಿವೈ.ಎಸ್‌.ಪಿ. ರವರ ಈ ಹಿಂದೆ ಐ.ಜಿ.ಪಿ. ಕಛೇರಿ ಉತ್ತರ ವಲಯ, 
ಬೆಳಗಾಂನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಜೆ.ಎಂ.ಎಫ್‌.ಸಿ. ಹುಕ್ಕೇರಿ ನ್ಯಾಯಾಲಯವು ಸಿ.ಸಿ. ಸಂಖ್ಯೆ 501/99ರಲ್ಲಿ ದಿನಾ೦ಕ: 07-11-2000 ರಂದು 
ನೀಡಿದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸುವ ಬಗ್ಗೆ 343 ದಿನಗಳು ವಿಳಂಬ ಮಾಡಿರುವ ಆರೋಪದ ಮೇರೆಗೆ ಮಾನ್ಯ ಉಚ್ಛ ನ್ಯಾಯಾಲಯ, 
ಧಾರವಾಡ ರವರು ದಿನಾಂಕ: 14-07-2008 ರಂದು ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಸಗಿರುವ ಆರೋಪಗಳು ಮೇಲ್ನೋಟಕ್ಕೆ 
ಸಾಭೀತಾಗಿರುವುದರಿ೦ದ ಶಿಸ್ತು ಕ್ರಮಕೈಗೊಳ್ಳಲು ಕೆ.ಸಿ.ಎಸ್‌.ಆರ್‌. ನಿಯಮ 213 ಮತ್ತು 214 ನ್ನು ಓದಿಕೊಂಡಂತೆ ಕೆ.ಎಸ್‌.ಪಿ. (ಡಿ.ಪಿ) ನಿಯಮಗಳು, 
1965ರ ನಿಯಮ 6 ರಡಿಯಲ್ಲಿ ಇಲಾಖೆ ವಿಚಾರಣೆಗೆ ಆದೇಶಿಸಿ ಪ್ರಕರಣವನ್ನು ಪೊಲೀಸ್‌ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ, ಬೆಳಗಾವಿ ರವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲು ಮತ್ತು ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಲು ಪೊಲೀಸ್‌ ಮಹಾ ನಿರ್ದೇಶಕರು ರವರು 
ಕೋರಿರುತ್ತಾರೆ. 

ಮೇಲೆ (2)ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 213 ಮತ್ತು 214 ಸೇರಿಸಿಕೊಂಡು 
ಓದಿಕೊಂಡಂತೆ ಶ್ರೀ ವಿ.ಎಸ್‌. ಶಾನ್‌ವಾಡ್‌, ಡಿವೈ.ಎಸ್‌.ಪಿ (ನಿವೃತ್ತ ರವರು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯವಹಿಸಿರುವ ಬಗ್ಗೆ ಇಲಾಖಾ ಶಿಸ್ತು ಕ್ರಮ 
ಜರುಗಿಸಲು ಅವಕಾಶವಿರುವುದರಿಂದ ಶ್ರೀ ವಿ.ಎಸ್‌. ಶಾನ್‌ವಾಡ್‌ ನಿವೃತ್ತ ಡಿವೈ.ಎಸ್‌.ಪಿ. ರವರ ವಿರುದ್ಧ ಕೆ.ಸಿ.ಎಸ್‌.ಆರ್‌. ನಿಯಮ 213 ಮತ್ತು 214ನ್ನು 
ಓದಿಕೊಂಡಂತೆ ಕೆ.ಎಸ್‌.ಪಿ (ಡಿ.ಪಿ) ನಿಯಮಗಳು, 1965ರ ನಿಯಮ 6ರಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಪ್ರಕರಣದಲ್ಲಿ ಎಸ್‌.ಪಿ. ಗುಪ್ತವಾರ್ತೆ, 
ಬೆಳಗಾಂ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿತ್ತು. 

ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ವಿಚಾರಣಾಧಿಕಾರಿ ಹಾಗೂ ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಳಗಾಂ ಇವರು ತಮ್ಮ ದಿನಾಂಕ: 
17-12-2011ರ ಪ್ರಸ್ತಾವನೆಯಲ್ಲಿ ಆರೋಪಿತ ಅಧಿಕಾರಿ ಶ್ರೀ ವಿ.ಎಸ್‌. ಶಾನ್‌ವಾಡ್‌ ನಿವೃತ್ತ ಡಿವೈ.ಎಸ್‌.ಪಿ. ರವರು ದಿನಾ೦ಕ: 04-12-2011 ರಂದು 
ಮೃತಪಟ್ಟಿರುವುದಾಗಿ ವರದಿ ಮಾಡಿ, ಮರಣ ಪ್ರಮಾಣ ಪತ್ರವನ್ನು ಲಗತ್ತಿಸಿರುತ್ತಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 10 ಸೇಇವಿ 03 ದಿನಾಂಕ: 12-11-2003 ರಲ್ಲಿ ಇಲಾಖಾ ವಿಚಾರಣೆ ನಡೆಯುತ್ತಿದ್ದಾಗ, ಸರ್ಕಾರಿ 
ನೌಕರನು ಮೃತನಾದರೆ, ಅಂತಹ ಸರ್ಕಾರಿ ನೌಕರರಿಂದ ಆರ್ಥಿಕ ನಷ್ಟ ಉಂಟಾಗಿದ್ದರೆ ತೆಗೆದುಕೊಳ್ಳಬಹುದಾದ ಕ್ರಮವನ್ನು ವಿವರಿಸಲಾಗಿದೆ. ಈ 
ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಆಗಿರುವ ತೀವ್ರ ವಿಳಂಬದ ಬಗ್ಗೆ ಉಚ್ಚ ನ್ಯಾಯಾಲಯವು ಆದೇಶಿಸಿದಂತೆ 
ನಿವೃತ್ತ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮಕೈಗೊಳ್ಳಲು ಉದ್ದೇಶಿಸಲಾಗಿತ್ತು. ಈ ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಲು ವಿಳಂಬವಾಗಿದೆಯೇ ವಿನಹ 
ಯಾವುದೇ ಆರ್ಥಿಕ ನಷ್ಟ ಸರ್ಕಾರಕ್ಕೆ ಉಂಟುಮಾಡಿರುವ ಬಗ್ಗೆ ಪ್ರಸ್ತಾಪವಿರುವುದಿಲ್ಲ. ಆದುದರಿಂದ ಮೃತ ಪಟ್ಟ ಅಧಿಕಾರಿಯ (ನಿವೃತ್ತ ನೌಕರರ) 
ಎರುದ್ಧದ ಇಲಾಖಾ ವಿಚಾರಣೆಯನ್ನು ಕೈಬಿಡಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 445 ಹೊಸಿಪ 2008 ಬೆಂಗಳೂರು, ದಿನಾಂಕ: 20-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ವಿ.ಎಸ್‌. ಶಾನ್‌ವಾಡ್‌ (ನಿ) ಡಿ.ವೈ.ಎಸ್‌.ಪಿ. ರವರು ದಿನಾಂಕ: 04-12-2011 ರಂದು 
ಮೃತಪಟ್ಟಿರುವುದರಿಂದ ಹಾಗೂ ಪ್ರಸ್ತಾಪಿತ ಪ್ರಕರಣದಲ್ಲಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗಿಲ್ಲದಿರುವುದರಿಂದ ಮೃತ ಅಧಿಕಾರಿಗಳ ಎರುದ್ಧ 
ಇಲಾಖಾ ವಿಚಾರಣೆಯನ್ನು ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ 
ಪಿ.ಆರ್‌. ನಂ. 429 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ರ 





ಶಿಕ್ಷ ಣ ಸಚಿವಾಲಯ 


ವಿಷಯ : ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ತುಮಕೂರು ಹಾಗೂ ಸರ್ಕಾರಿ ವಿಭಾಗೀಯ ಮುದ್ರಣಾಲಯ ಗುಲ್ಬರ್ಗಾ, 
ಇಲ್ಲಿನ ಯಂತ್ರಗಳನ್ನು ಸ್ಥಳಾ೦ತರಿಸಲು ವೆಚ್ಚ ಭರಿಸುವ ಬಗ್ಗೆ. 
ಓದಲಾಗಿದೆ : 1. ದಿನಾಂಕ: 11-05-2010 ರ ಸರ್ಕಾರದ ಆದೇಶ ಸಂಖ್ಯೆ: 569 ಇಎಸ್‌ಡಬ್ಬ್ಯೂ 2009. 


2. ದಿನಾಂಕ: 30-10-2010ರ ಸರ್ಕಾರದ ಪತ್ರ ಸಂಖ್ಯೆ ಇಡಿ 569 ಇಎಸ್‌ಡಬ್ಲ್ಯೂ 2009. 
3. ದಿನಾಂಕ: 23-08-201 ರ ಸರ್ಕಾರಿ ಮುದ್ರಣ ಇಲಾಖೆಯ ನಿರ್ದೇಶಕರ ಪತ್ರ ಸಂಖ್ಯೆ: 
ಡಿಪಿಎಸ್‌/ಯೋಜನಾ-44/1578/2011-12. 


|. 


ಸಾವನೆ: 
1 ಮೇಲೆ () ರಲ್ಲಿ ಓದಲಾದ ಆದೇಶದಲ್ಲಿ ತುಮಕೂರು ಸರ್ಕಾರಿ ಮುದ್ರಣಾಲಯವನ್ನು ಶಾಶ್ವತವಾಗಿ ಮುಚ್ಚಿ ಸದರಿ 
ಮುದ್ರಣಾಲಯದಲ್ಲಿರುವ ಯಂತ್ರೋಪಕರಣಗಳನ್ನು ಮೈಸೂರು ಮುದ್ರಣಾಲಯಕ್ಕೆ ಸ್ಥಳಾಂತರಿಸುವಂತೆ ಆದೇಶಿಸಿಲಾಗಿರುತ್ತದೆ. 

2. ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಪತ್ರದಲ್ಲಿ ತುಮಕೂರು ಜಿಲ್ಲಾ ಮುದಣಾಲಯದಲ್ಲಿರುವ ಕೆಲವೊಂದು ಯಂತ್ರಗಳನ್ನು ಕೇಂದ್ರ 
ಮುದ್ರಣಾಲಯದ ಪೀಣ್ಯದ ಕಟ್ಟಡಕ್ಕೆ ಸ್ಥಳಾಂತರಿಸಿ ಅಲ್ಲಿ ಒಂದು ಭದ್ರತಾ ಮುದ್ರಣಾಲಯವನ್ನು ಸ್ಥಾಪಿಸಲು ಅನುಮತಿಸಲಾಗಿರುತ್ತದೆ. 

3. ಮೇಲೆ (3) ರಲ್ಲಿ ಓದಲಾದ ನಿರ್ದೇಶಕರ ಪ್ರಸ್ತಾವನೆಯಲ್ಲಿ ದಿನಾಂಕ: 11-05-2010 ರ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 569 
ಇಎಸ್‌ಡ್ರ್ಯೂ 2009, ಹಾಗೂ ದಿನಾಂಕ: 30-10-2010 ರ ಪತ್ರದನ್ವಯ ತುಮಕೂರು ಮುದ್ರಣಾಲಯದಲ್ಲಿನ ಯಂತ್ರಗಳನ್ನು ಹಾಗೂ ಗುಲ್ಬರ್ಗಾ 
ವಿಭಾಗೀಯ ಮುದ್ರಣಾಲಯದ ಯಂತ್ರಗಳನ್ನು ಸ್ಥಳಾಂತರಿಸಲು ತಗಲುವ ಅಂದಾಜು ವೆಚ್ಚ ರೂ. 20 ಲಕ್ಷಗಳನ್ನು ಭರಿಸಲು ಇಲಾಖೆಯಲ್ಲಿನ ಲೆಕ್ಕ 
ಶೀರ್ಷಿಕೆ 2058-00-103-0-01-071 (ಕಟ್ಟಡ ವೆಚ್ಚಗಳು) ಇದರಡಿ ಉಳಿಕೆ ಇರುವ ರೂ. 53,73 ಲಕ್ಷಗಳ ಅನುದಾನದ ಮಿತಿಯಲ್ಲಿ ಭರಿಸಲು 
ಅನುಮತಿಸುವಂತೆ ಕೋರಿರುತ್ತಾರೆ. 

4. ಸರ್ಕಾರಿ ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 165 ಇಎಸ್‌ಡ್ಲ್ಯೂ 2011 ಬೆಂಗಳೂರು, ದಿನಾಂಕ: 18-01-2012 

5. ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ತುಮಕೂರು ಹಾಗೂ ಗುಲ್ಬರ್ಗಾ ಇಲ್ಲಿನ ಯಂತ್ರೋಪಕರಣಗಳನ್ನು ಅನುಬ೦ಧಗಳಲ್ಲಿ ಸೂಚಿಸಿದಂತೆ 
ಕರ್ನಾಟಕ ಪಾರದರ್ಶಕ ಅಧಿನಿಯಮದಡಿಯಲ್ಲಿ ಮುಕ್ತ ಟೆಂಡರ್‌ ಕರೆದು ಇಲಾಖೆಯ ಲೆಕ್ಕ ಶೀರ್ಷಿಕೆ 2058-00-103-0-01-071 (ಕಟ್ಟಡ ವೆಚ್ಚಗಳು) 
ಅಡಿಯಲ್ಲಿ ಉಳಿದಿರುವ ಅನುದಾನದಿಂದ ರೂ. 20.00 (ಇಪ್ಪತ್ತು ಲಕ್ಷ ರೂಪಾಯಿಗಳು) ಲಕ್ಷಕ್ಕೆ ಸೀಮಿತಗೊಳಿಸಿ ವೆಚ್ಚವನ್ನು ಭರಿಸಿ ಯಂತ್ರಗಳನ್ನು 
ಸ್ಥಳಾ೦ತರಿಸಲು ಅನುಮತಿಸಿ ಆದೇಶಿಸಿದೆ. 

6. ಈ ಆದೇಶವನ್ನು ದಿನಾಂಕ: 26-09-2011 ರ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಸಿಇ 787 ಐಎಫ್‌ಎಸ್‌ 201 ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 
ಶಿಕ್ಷಣ ಇಲಾಖೆ 
ಅನುಬಂಧ - 1 
Shifting of Machinery from Government District Press 
Tumkur to Government Text Book Press, Mysore 















































Sl. No. Description No. of M/c’s 
1 Ajit Web Offset Machine Single Colour 1 
2 Print wel 4 Colour Web Offset Machine 1 
3 HMT A2 Sheet Fed double colour Machine 2 
4 HMT Programme Cutting Machine 1 
5 Six Clamp Wellbound Machine (Cutting M/C) 1 
6 Trident Three Knife Trimmer 2 
7 Print Tool Three Size Cutting Machine 1 
8 Harbajan Wire Stitching Machine 2 
ಅನುಬಂಧ - 2 
Shifting of Machinery from Government District Press 
Tumkur to Security Press, Peenya, Bangalore 
Sl. No. Description No. of M/c’s 
Ajit Web Offset Machine Single Colour 1 





Print Wel 2 Colour Web Offset Machine 

















| (೨೬ 


HMT A2 Sheet Fed double colour Machine 1 
HMT A1 Sheet Fed double colour Machine 1 











೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 






























































5 | Park-92 Programmable paper Cutting Machine-1 2 

6 | Harbajan Wire Stiching Machine 3 

7 | Paste up table 2 

8 | Plate Exposure 2 

9 | Plate Processor 1 

10 | Computer 1 

11 | 3KVA UPS System 1 

12 | Xerox Copier 1 

13 | Electronic Weighing Machine 1 

ಅನುಬಂಧ - 3 
Shifting of Machinery from Gulbarga from one unit of the Government Press to another unit 
Sl. No. Description No. of M/c’s 

1 Web Offset Machine, Ashoka 900, A-1 size 1 

2 Original perfecta cutting machine 1 

3 Printing down frame 1 

4 Wire stitching machines 2 

ಎಸ್‌.ಬಿ. ಪಟಗಾರ್‌ 
ಪಿ.ಆರ್‌. 430 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 


ಶಿಕ್ಷಣ ಇಲಾಖೆ 
ಶಿಕ್ಷ ಣ ಸಚಿವಾಲಯ 
ತಿದ್ದುಪಡಿ ಆದೆಶ 


ಸಂಖ್ಯೆ: ಆಡಿ 180 ಎಸ್‌ಒಹೆಚ್‌ 2010 ಬೆಂಗಳೂರು, ದಿನಾಂಕ: 12-01-2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 180 ಎಸ್‌ಒಹೆಚ್‌ 2010. ದಿನಾಂಕ: 15-06-2011ರ ಅನುಬಂಧ-1 ರಲ್ಲಿನ ಕ್ರಮ ಸಂಖ್ಯೆ: 1778 
ರಲ್ಲಿರುವ “ಮೊಹಮ್ಮದ್‌ ಮ್ಯಸೂದ್‌ ಅಹ್ಮದ್‌” ಎಂಬುದರ ಬದಲಿಗೆ "ಎಂ.ಡಿ. ಮಕ್ಸೂದ್‌ ಅಹ್ಮದ್‌” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಟಿ. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಪ್ರೌಢ ಶಿಕ್ಷಣ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸೇರ್ಪಡೆ 


ಸಂಖ್ಯೆ: ಆಕುಕ 47 ಪಿಟಿಡಿ 2011 ಬೆಂಗಳೂರು, ದಿನಾಂಕ: 17-01-2012 


ಪಿ.ಆರ್‌. ನಂ. 431 


ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 47 ಪಿಟಡಿ 2011, ದಿನಾಂಕ: 23-09-2011ರ ಆದೇಶ ಭಾಗದ ಷರತ್ತುಗಳ ಕ್ರಮ ಸಂಖ್ಯೆ: 1 ಹಾಗೂ 
7ಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದೆ. 


ಕ್ರಮ ಸಂಖ್ಯೆ: 1 : ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಈವರೆವಿಗೂ ಸ್ನಾತಕೋತ್ತರ ಪದವಿ ಕೋರ್ಸ್‌ಗಳು ಪ್ರಾರಂಭವಾಗಿಲ್ಲದೆ 
ಇರುವುದರಿಂದ ಈ ವರ್ಷದ ಮಟ್ಟಿಗೆ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾ ವಿದ್ಯಾಲಯ, ಮೈಸೂರು, ಇಲ್ಲಿ 810/6 ಪದವಿ ಪಡೆದವರನ್ನು 
ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಳ್ಳತಕ್ಕದ್ದು. 


ಕ್ರಮ ಸಂಖ್ಯೆ: 7 : ಸಕ್ಷಮ ಪ್ರಾಧಿಕಾರಿಯಾಗಿ “ಆಯುಷ್‌ ನಿರ್ದೇಶಕರು” ಕಾರ್ಯ ನಿರ್ವಹಿಸತಕ್ಕದ್ದು ಎಂದು ಸೇರಿಸಿಕೊಳ್ಳತಕ್ಕದ್ದು. 


ಉಳಿದ ಷರತ್ತುಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 432 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಧ ಪದ್ದತಿ) 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೦೧ 





HEALTH AND FAMILY WELFARE SECRETARIAT 


CORRIGENDUM 
No.HFW/KHSDRP/MS Office & NA/26/10-11, Bangalore Dated: 20-01-2012 


In the Government Order No: HFW/KHSDRP/MS Office & NA/26/10-11, dt: 31.12.2011, in the order portion at 3° line 
instead of “Rs. 1,09,40,248/- it shall be read as Rs. 1,09,40,248/- excluding taxes. 
By Order and in the name of the Governor of Karnataka, 
K.N. Ramesh 
Deputy Secretary to Government (1/0) 
KHSDRP 
Health and Family Welfare Department 


PR. 433 


ಶಿಕ್ಷಣ ಸಚಿವಾಲಯ 

ವಿಷಯ : ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಸರ್ಕಾರಿ ಮುದ್ರಣಾಲಯ, ಪೀಣ್ಯ ಶೆಡ್‌ ಮತ್ತು ಸರ್ಕಾರಿ ಹೊರವಲಯ 

ಮುದಣಾಲಯಗಳಲ್ಲಿ ಮಂಜೂರಾದ ಹುದ್ದೆಗಳನ್ನು ಅಪೆಂಡಿಕ್ಸ್‌-"ಬಿ' ನಲ್ಲಿ ಒಗ್ಗೂಡಿಸುವ ಬಗ್ಗೆ ಸರ್ಕಾರದ 

ಮಂಜೂರಾತಿ ಆದೇಶ. 

ಓದಲಾಗಿದೆ: () ದಿನಾಂಕ: 10-07-1996 ರ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್‌ಪಿ 96. 

(2) ದಿನಾಂಕ: 30-11-2009, 03-05-2011 ಹಾಗೂ ದಿನಾಂಕ: 18-08-2011 ರ ಸರ್ಕಾರಿ ಮುದ್ರಣ 
ಇಲಾಖೆಯ ನಿರ್ದೇಶಕರ ಪತ್ರ ಸಂಖ್ಯೆ: ಡಿಪಿಎಸ್‌/ಸಿಬ್ಬಂದಿ/ಸಿಸಿಎ/ಪಿ(ಪಿ)193/2009-10/ಸಿಸಿಎ- 
130(09)/1477/2011-12. 

ಪ್ರಸ್ತಾವನೆ : 

1 ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಇಂಥಹ ಪ್ರಕರಣಗಳನ್ನು ಪರಿಶೀಲಿಸಲು ಸರ್ಕಾರದ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿ 
ಆದೇಶಿಸಲಾಗಿದೆ. 

2. ಮೇಲೆ (2) ರಲ್ಲಿ ಓದಲಾದ ನಿರ್ದೇಶಕರ ಪ್ರಸ್ತಾವನೆಗಳಲ್ಲಿ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಪೀಣ್ಯ ಮತ್ತು ಸರ್ಕಾರಿ ಮುದ್ರಣಾಲಯ, 
ಪೀಣ್ಯ ಶೆಡ್‌ ಮುದಣಾಲಯಗಳನ್ನು ಮೈಸೂರು ರಸ್ತೆ, ಕೆಂಗೇರಿಯ ನೂತನ ಕಟ್ಟಡದಲ್ಲಿರುವ ಸರ್ಕಾರಿ ಕೇಂದ್ರ ಮುದ್ರಣಾಲಯಕ್ಕೆ 
ಸ್ಥಳಾ೦ತರಿಸಲಾಗಿರುತ್ತದೆ೦ದು ನಿರ್ದೇಶಕರು ತಿಳಿಸಿರುತ್ತಾರೆ. ಅಲ್ಲದೆ ನೂತನ ಕಟ್ಟಡದ ಪಕ್ಕದಲ್ಲಿಯೇ ಸರ್ಕಾರಿ ಹೊರವಲಯ ಮುದ್ರಣಾಲಯವು ಸಹ 
ಕಾರ್ಯ ನಿರ್ವಹಿಸುತ್ತಿರುವುದಾಗಿ ತಿಳಿಸಿರುತ್ತಾರೆ. ಒಂದೇ ಆವರಣದಲ್ಲಿ ಮೂರು ಮುದ್ರಣಾಲಯಗಳು ಕಾರ್ಯ ನಿರ್ವಹಿಸುತ್ತಿದೆ. ಈ 
ಮುದ್ರಣಾಲಯಗಳಿಗೆ ಪ್ರತ್ಯೇಕವಾದ ಮಂಜೂರಾದ ವೃಂದ ಬಲವಿರುತ್ತದೆ. ಹಾಗೂ ಅಪೆಂಡಿಕ್ಸ್‌-"ಬಿ' ರಲ್ಲಿಯೂ ಪ್ರತ್ಯೇಕವಾಗಿ ತೋರಿಸಲಾಗಿರುತ್ತದೆ. 
ಮೂರು ಮುದ್ರಣಾಲಯಗಳಿಗೂ ಬೇರೆ ಬೇರೆ ಹಣ ಸೆಳೆಯುವ ಮತ್ತು ಬಟವಾಡೆ ಮಾಡುವ ಅಧಿಕಾರಿಗಳಿರುತ್ತಾರೆ. ಪ್ರಸ್ತುತ ನೌಕರರ ಸ೦ಬಳ ಮತ್ತು 
ಇತರೇ ಭತ್ಯೆಗಳನ್ನು ಹೆಚ್‌.ಆರ್‌.ಎಂ.ಎಸ್‌. ನಲ್ಲಿ ಡ್ರಾ ಮಾಡಲಾಗುತ್ತಿರುವುದರಿಂದ ಒಂದೇ ಕಡೆ ಎಲ್ಲಾ ನೌಕರರ ವೇತನಗಳನ್ನೂ ಅಭ್ಯರ್ಥಿಸುವ 
ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದಾಗಿರುತ್ತದೆ. ಇದರಿಂದ ಲೆಕ್ಕ ಪತ್ರ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳನ್ನು ಕಡಿತಗೊಳಿಸಲೂ ಸಹ 
ಅನುಕೂಲವಾಗುತ್ತದೆ. ಅಲ್ಲದೇ, ಕೆಲವೊಂದು ವಿಭಾಗಗಳನ್ನೂ ಸಹ ಒಗ್ಗೂಡಿಸಬಹುದಾಗಿರುತ್ತದೆ. ಇದರಿಂದ, ಮೇಲ್ವಿಚಾರಣ ವೆಚ್ಚವನ್ನೂ ಸಹ 
ಕಡಿಮೆಗೊಳಿಸಬಹುದಾಗಿರುತ್ತದೆ. ಎರಡೂ ಮುದ್ರಣಾಲಯಗಳೂ ಒಂದೇ ಕಟ್ಟಡದಲ್ಲಿರುತ್ತವೆ. ಮತ್ತು ಇನ್ನೊಂದು ಮುದ್ರಣಾಲಯವು ಪಕ್ಕದ ಕಟ್ಟಡದಲ್ಲಿ 
ಇರುತ್ತದೆ. ಇಲ್ಲಿನ ಸಿಬ್ಬಂದಿಗಳನ್ನು ಈ ಮುದ್ರಣಾಲಯಗಳಲ್ಲಿಯೇ ಕೆಲಸ ಹಂಚಿಕೆ ಮಾಡಬೇಕಾದರೆ ವರ್ಗಾವಣೆ ಅವಧಿಯಲ್ಲಿಯೇ ಮಾಡಬೇಕು. 
ಇದನ್ನು ವರ್ಗಾವಣೆ ಎಂಬಂತೆ ಪರಿಗಣಿಸಬೇಕಾಗುತ್ತದೆ. ಇದು ಈ ಮುದ್ರಣಾಲಯಗಳ ಕಾರ್ಯ ವೈಖರಿ ಮೇಲೆ ದುಷ್ಪರಿಣಾಮ ಬೀರುತ್ತಿರುತ್ತದೆ. 
ಆದ್ದರಿಂದ, ನೂತನ ಕಟ್ಟಡಕ್ಕೆ ಸ್ಥಳಾ೦ತರಿಸಿರುವ ಸರ್ಕಾರಿ ಕೇಂದ್ರ ಮತ್ತು ಪೀಣ್ಯ ಶೆಡ್‌ ಮುದ್ರಣಾಲಯ ಹಾಗೂ ಸರ್ಕಾರಿ ಹೊರವಲಯ 
ಮುದ್ರಣಾಲಯಗಳಲ್ಲಿ ಮಂಜೂರಾದ ವೃಂದ ಬಲವನ್ನು ಒಗ್ಗೂಡಿಸಿ ಅಪೆಂಡಿಕ್ಸ್‌-'ಬಿ' ರಲ್ಲಿ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಮೈಸೂರು ರಸ್ತೆ, 8ನೇ 
ಮೈಲಿ, ಬೆಂಗಳೂರು ಎಂದು ತಿದ್ದುಪಡಿ ಮಾಡುವುದರಿಂದ ಇಲಾಖೆಯ ಆಡಳಿತಾತ್ಮಕ ಕಾರ್ಯಗಳಿಗೆ ಅನುಕೂಲವಾಗುತ್ತದೆ ಹಾಗೂ ಮುಂದೆ ಆರ್ಥಿಕ 
ಮಿತವ್ಯಯ ಸಾಧಿಸಲು ಸಾಧ್ಯವಾಗುತ್ತದೆಂದು ತಿಳಿಸುತ್ತಾ ಈ ಸಂಬಂಧ ಮುದ್ರಣಾಲಯಗಳಿಗೆ ಅನುಬಂಧ-1 ಮತ್ತು ಅನುಬಂಧ-2 ರಂತೆ 
ಮಂಜೂರಾದ ಹುದ್ದೆಗಳನ್ನು ಒಗ್ಗೂಡಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

3. ಸರ್ಕಾರಿ ಮುದ್ರಣ ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 193 ಇಎಸ್‌ಡಬ್ಯ್ಯೂ, 2011, ಬೆಂಗಳೂರು, ದಿನಾಂಕ: 20-01-2012 

ಬೆಂಗಳೂರಿನ ಪೀಣ್ಯ ಸರ್ಕಾರಿ ಮುದ್ರಣಾಲಯ ಮತ್ತು ಪೀಣ್ಯ ಶೆಡ್‌ ಸರ್ಕಾರಿ ಮುದ್ರಣಾಲಯಗಳನ್ನು ಮೈಸೂರು ರಸ್ತೆ, ಕೆಂಗೇರಿಯಲ್ಲಿರುವ 
ಸರ್ಕಾರಿ ಕೇಂದ್ರ ಮುದ್ರಣಾಲಯದ ನೂತನ ಕಟ್ಟಡಕ್ಕೆ ಸ್ಥಳಾ೦ತರಿಸಿರುವ ಹಿನ್ನೆಲೆಯಲ್ಲಿ ಅನುಬಂಧ-। ಮತ್ತು ಅನುಬಂಧ-2 ರಲ್ಲಿ ನಮೂದಿಸಿರುವಂತೆ 
ಸದರಿ ಮುದ್ರಣಾಲಯಗಳಿಗೆ ಮಂಜೂರಾಗಿರುವ ಹುದ್ದೆಗಳನ್ನು ಒಗ್ಗೂಡಿಸಿ ಅಪೆಂಡಿಕ್ಸ್‌-"ಬಿ' ನಲ್ಲಿ ಒಟ್ಟಿಗೆ ಸೇರಿಸಿ ಬೆಂಗಳೂರಿನ ಸರ್ಕಾರಿ ಕೇಂದ್ರ 
ಮುದ್ರಣಾಲಯದಡಿ ತರಲು ಸರ್ಕಾರದ ಮಂಜೂರಾತಿಯನ್ನು ನೀಡಿ ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ: 12-12-2011 ರ ಆರ್ಥಿಕ ಇಲಾಖೆಯ ಅ. ಟಿ. ಸಂಖ್ಯೆ: ಆಇ 826 ವೆಚ್ಚ-8 2011 ರಲ್ಲಿನ ಸಹಮತಿಯಂತೆ 
ಹಾಗೂ ದಿನಾಂಕ: 10-07-1996 ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 
ಶಿಕ್ಷಣ ಇಲಾಖೆ 


೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ 


ಭಾಗ-೧ 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಶೆಡ್‌ ಘಟಕ ಹಾಗೂ ಸರ್ಕಾರಿ ಹೊರವಲಯ ಮುದ್ರಣಾಲಯ ಇಲ್ಲಿ ಮಂಜೂರಾದ ಹುದ್ದೆಗಳ 


ವಿವರಣಾ ಪಟ್ಟಿ (ಅನುಬಂಧ-1) 







































































































































































SL Sanctioned Posts Sanctioned Sanctioned Posts 
೫ Name of the Cadre in Govt. Central Posts in Govt. in Govt. Total 
Press Press Shed Sub-urban Press 
1 2 3 4 5 6 
1 Director 1 1 
2 Joint Director 1 1 2 
3 Sr. Dy. Director 1 1 
4 Dy. Director (Acct. & Ad) 1 1 
5 Asst. Director (Non-Tech) 2 1 1 4 
6 Asst. Director (Tech) 4 1 2 7 
7 Labour Welfare Officer 1 1 
8 Medical Officer 1 1 
9 Audit Superintendent 1 1 
10 Superintendent (M) 5 1 2 8 
11 Chief Cost Accountant 1 1 
12 Cost Accountant 2 2 4 
13 F.D.A. (Auditor) 1 1 2 
14 F.D.A. (M) 10 2 5 17 
15 Stenographer 1 2 3 
16 Senior Typist 1 1 
17 S.D.A. (M) 10 4 10 24 
18 Typist 2 1 1 4 
19 Nurse 1 1 
20 Pharmacist 1 1 
21 Daffedar 1 1 
22 Gardner 1 1 
23 Attender 4 1 3 8 
24 Lorry Driver 1 1 
25 Jeep Driver 1 1 
26 Driver 3 1 4 
27 Peon 11 2 6 19 
28 Supervisor 7 6 13 
29 Artist l 2 3 
30 Foreman 14 6 17 37 
31 Mechanical Foreman 1 1 2 
32 Chief Examiner 2 2 
33 Deputy Chief Examiner 1 1 2 
34 Superintendent (1) 2 1 3 
35 Senior Proof Examiner 8 3 4 15 
36 Technical Assistant 2 1 4 7 
37 F.D.A. (Indl) 6 5 11 
38 S.D.A. (Indl) 15 10 10 35 
39 Junior Proof Examiner 17 11 7, 35 
40 Electrician 1 1 2 
41 Senior Offset Printer 5 7 12 
42 Offset Printer 7 15 22 
43 Asst. Offset Printer 22 20 42 
44 Sr. D.T.P. Operator 4 3 7 
45 Asst. D.T.P. Operator 15 9 24 
46 | Chief Time Keeper 1 1 
47 Time Keeper 1 2 3 
48 Gate Keeper 1 1 2 











ಭಾಗ-೧ 


ಗುರುವಾರ, ಮಾರ್ಚ್‌ ೮, ೨೦೧೨ 








































































































ಕರ್ನಾಟಕ ರಾಜ್ಯಪತ್ರ, ೭೦೩ 

40 Asst. Gate Keeper 1 2 3 
50 Senior Binder 15 11 12 38 
51 Binder 30 20 20 70 
52 Asst. Binder 28 10 95 133 
53 Head Caster 2 1 2 5 
54 Caster 6 5 11 
55 Assistant Caster 5 5 
56 Sr. Packer 9 2 11 
57 Head Packer 2 1 3 
58 Packer 6 4 8 18 
59 Lino Mono Operator 4 5 7 16 
60 Senior Compositors 12 15 20 47 
61 Compositor 42 32 44 118 
62 Senior Machine Minder 15 5 10 30 
63 Machine Minder 22 12 26 60 
64 Rubber Stamp Caster 2 2 
65 Senior Plate Maker 2 4 6 
66 Plate Maker 4 5 9 
67 Wireman 1 1 
68 Mechanic 2 1 2 5 
69 Assistant Mechanic 1 1 
70 Attender (1) 2 2 4 8 
71 Watchman 3 2 2 7 
72 Night Watchman 1 1 
73 Sweeper/Scavenger 7 2 11 20 
74 Head Carpenter 2 2 

Total 405 178 447 1030 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಶೆಡ್‌ ಘಟಕ ಹಾಗೂ ಸರ್ಕಾರಿ ಹೊರವಲಯ ಮುದ್ರಣಾಲಯ ಅಲ್ಲಿ ಮಂಜೂರಾದ 


ಹುದ್ದೆಗಳನ್ನು ಒಗ್ಗೂಡಿಸಿದ ತುಲನಾತ್ಮಕ ಪಟ್ಟಿ (ಅನುಬಂಧ-2) 



















































































Sl. Sanctioned Posts in Govt. Central Press 
Name of the Cadre 
No. Mysore Road, Bangalore 
1 2 3 
1 Director 1 
2 Joint Director 2 
3 Sr. Dy. Director 1 
4 Dy. Director (Acct. & Ad) 1 
5 Asst. Director (Non-Tech) 4 
6 Asst. Director (Tech) 7 
7 Labour Welfare Officer 1 
8 Medical Officer 1 
9 Audit Superintendent 1 
10 Superintendent (M) 8 
11 Chief Cost Accountant 1 
12 Cost Accountant 4 
13 F.D.A. (Auditor) 2 
14 F.D.A. (M) 17 
15 Stenographer 3 
16 Senior Typist 1 
17 S.D.A. (M) 24 
18 Typist 4 
19 Nurse 1 
20 Pharmacist 1 
21 Daffedar 1 
22 Gardner 1 

























































































































































































೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 
23 Attender 8 
24 Lorry Driver 1 
25 Jeep Driver 1 
26 Driver 4 
27 Peon 19 
28 Supervisor 13 
29 | Artist 3 
30 Foreman 37 
31 Mechanical Foreman 2 
32 Chief Examiner 2 
33 Deputy Chief Examiner 2 
34 Superintendent (1) 3 
35 Senior Proof Examiner 15 
36 Technical Assistant 7 
37 F.D.A. (Indl) 11 
38 S.D.A. (Indl) 35 
39 Junior Proof Examiner 35 
40 Electrician 2 
41 Senior Offset Printer 12 
42 Offset Printer 22 
43 Sr. D.T.P. Operator 7 
44 Asst. Offset Printer 42 
45 Asst. D.T.P. Operator 24 
46 Chief Time Keeper 1 
47 Time Keeper ತ್ರ 
48 Gate Keeper 2 
49 Asst. Gate Keeper 3 
50 Senior Binder 38 
51 Binder 70 
52 Asst. Binder 133 
53 Head Caster 5 
54 Caster 11 
55 Assistant Caster 5 
56 Sr. Packer 11 
57 Head Packer 3 
58 Packer 18 
59 Lino Mono Operator 16 
60 Senior Compositors 47 
61 Compositor 118 
62 Senior Machine Minder 30 
63 Machine Minder 60 
64 Rubber Stamp Caster 2 
65 Senior Plate Maker 6 
66 Plate Maker 9 
67 Wireman 1 
68 Mechanic 5 
69 Assistant Mechanic 1 
70 Attender (1) 8 
71 Watchman 7 
72 Night Watchman 1 
73 Sweeper/Scavenger 20 
74 Head Carpenter 2 

Total 1030 
ಎಸ್‌.ಬಿ. ಪಟಗಾರ್‌ 
ಪಿ.ಆರ್‌. 434 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 


ಶಿಕ್ಷಣ ಇಲಾಖೆ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೦೫ 





ಶಿಕ್ಷಣ ಸಚಿವಾಲಯ 

ವಿಷಯ : ಚಿಕ್ಕಬಳ್ಳಾಪುರ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಬೋಧಕ ಸಿಬ್ಬಂದಿಗೆ ಪದನಾಮದೊಂದಿಗೆ ಪರಿಷ್ಕರಿಸಿದ 

ವೇತನ ಶ್ರೇಣಿಯನ್ನು ನೀಡುವ ಬಗ್ಗೆ. 

ಓದಲಾಗಿದೆ: (1) ದಿನಾಂಕ: 16-02-2010 ರ ಸರ್ಕಾರದ ಆದೇಶ ಸಂಖ್ಯೆಇಡಿ 121 ಪಿಟಿಐ 2009. 

(2) ದಿನಾಂಕ: 11-02-2011 ರ ಸರ್ಕಾರದ ಆದೇಶ ಸಂಖ್ಯೆಇಡಿ 366 ಪಿಟಿಐ 2010. 
(3) ದಿನಾಂಕ: 10-03-2011 ರ ಚಿಕ್ಕಬಳ್ಳಾಪುರ ಸರ್ಕಾರಿ ಟಿ.ಟಿ.ಐ.ನ ಬೋಧಕ ಸಿಬ್ಬಂದಿಯವರ ಮನವಿ. 
(4) ದಿನಾಂಕ: 03-06-2011 ರ ಡಿ.ಎಸ್‌.ಇ.ಆರ್‌.ಟಿ. ನಿರ್ದೇಶಕರ ಪತ್ರ ಸಂಖ್ಯೆ: ಶಿತ6, ಹಸ್ತಾಂತರ 
59/2010-11/17. 
(5) ದಿನಾಂಕ: 03-12-2011 ರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಪತ್ರ ಸಂಖ್ಯೆ: 
ಸಿ(1)ಇತರೆ.ಶಿ.ತ.ಸಂ.ಪ್ರಾ.ಹು.ನೇ-11/2011-12. 
ಪ್ರಸ್ತಾವನೆ : 

1 ಮೇಲೆ () ರಲ್ಲಿ ಓದಲಾದ ಆದೇಶದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯ ಆಡಳಿತದಲ್ಲಿರುವ ಡಿ.ಎಡ್‌. ಕಾಲೇಜನ್ನು 
ಬೋಧಕ/ಬೋಧಕೇತರ ಸಿಬ್ಬಂದಿ ಸಮೇತ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಡಿಸಲಾಗಿದೆ. 

2. ಮೇಲೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಕರ ತರಬೇತಿ ಸಂಸ್ಥೆಗಳ ಸ್ನಾತಕೋತ್ತರ ಪದವಿ ಪಡೆದ 
ಬೋಧಕ ಸಿಬ್ಬಂದಿ ವೇತನ ಶ್ರೇಣಿಯನ್ನು 5ನೇ ವೇತನ ಆಯೋಗದ ವರದಿಯನ್ವಯ ಪರಿಷ್ಕರಿಸಿ ಆದೇಶಿಸಲಾಗಿದೆ. ಸದರಿ ಆದೇಶದಂತೆ ವೇತನ 
ಶ್ರೇಣಿಯನ್ನು ಪರಿಷ್ಕರಿಸಿ ನಿಗದಿಗೊಳಿಸುವಂತೆ ಮೇಲೆ (3) ರಲ್ಲಿ ಓದಲಾದ ಮನವಿಯಲ್ಲಿ ಚಿಕ್ಕಬಳ್ಳಾಪುರ ಟಿ.ಟಿ.ಐ. ನ ಬೋಧಕ ಸಿಬ್ಬಂದಿಯವರು 
ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ಮನವಿಯ ಮೇಲೆ ಡಿ.ಎಸ್‌.ಇ.ಆರ್‌.ಟಿ. ನಿರ್ದೇಶಕರು ಮೇಲೆ (4) ರಲ್ಲಿ ಓದಲಾದ ಪತ್ರದಂತೆ 
ವರದಿಯನ್ನು ಸಲ್ಲಿಸಿದ್ದು ಅದರಂತೆ, ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ, ಚಿಕ್ಕಬಳ್ಳಾಪುರ ಸಂಸ್ಥೆಯು ಈ ಹಿಂದೆ ಪುರಸಭಾ ಆಡಳಿತಕ್ಕೆ ಒಳಪಟ್ಟ 
ಸಂಸ್ಥೆಯಾಗಿದ್ದು ಸದರಿ ಸಂಸ್ಥೆಯು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 121 ಪಿಟಿಐ 2009, ದಿನಾಂಕ: 16-02-2010 ರ ಪ್ರಕಾರ ಚರಾಸ್ತಿಗಳೊಂದಿಗೆ 
ಕೆಲವು ಷರತ್ತುಗಳನ್ವಯ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಡಿಸಲಾಗಿರುತ್ತದೆ. ಸದರಿ ಸಿಬ್ಬಂದಿಯವರು ಎನ್‌.ಸಿ.ಟಿ.ಇ. ನಿಯಮಾನುಸಾರ ಸರ್ಕಾರದ 
ನೇರ ಆಡಳಿತಕ್ಕೆ ಒಳಪಡಿಸಿದ ದಿನಾಂಕಕ್ಕೆ ಅರ್ಹ ವಿದ್ಯಾರ್ಹತೆಯನ್ನು ಹೊಂದಿದ್ದರು ಹಾಗೂ ಇವರಿಗೆ ವೇತನ ನಿಗದಿಯು ಸಹ ಪ್ರೌಢಶಾಲಾ ಶಿಕ್ಷಕರ 
ವೇತನವನ್ನೇ ನಿಗದಿಪಡಿಸಲಾಗಿರುತ್ತದೆ. ಪ್ರಸ್ತುತ ಸರ್ಕಾರದ ಆದೇಶ ಸಂಖ್ಯೆ/ಇಡಿ 366 ಪಿಟಿಐ 2010 ಬೆಂಗಳೂರು, ದಿನಾಂಕ: 11-02-2011 ರನ್ವಯ 
ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಗಳಲ್ಲಿನ ಅಧೀಕ್ಷಕರನ್ನು ಪ್ರಾಂಶುಪಾಲರಾಗಿ, ಪ್ರಶಿಕ್ಷಕರನ್ನು ಉಪನ್ಯಾಸಕರಾಗಿ ಷರತ್ತುಗಳನ್ವಯ ಮರು ಪದನಾಮೀಕರಿಸಿ 
ವೇತನ ಶ್ರೇಣಿಯನ್ನು ಪರಿಷ್ಕರಿಸಲಾಗಿರುತ್ತದೆ. ಪ್ರಸ್ತುತ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರನ್ನು 
ಪ್ರೌಢಶಾಲೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲು ಆಯಾ ಆಯುಕ್ತಾಲಯಗಳಿಗೆ ಅನುಮತಿಸಲಾಗಿರುತ್ತದೆ. ಆದ್ದರಿಂದ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ, 
ಚಿಕ್ಕಬಳ್ಳಾಪುರ ಸಲ್ಲಿಸಿರುವ ಮನವಿಯನ್ನು ಪರಿಗಣಿಸಲು ಅವಕಾಶವಿಲ್ಲವೆಂದು ಅಭಿಪ್ರಾಯಿಸಿರುತ್ತಾರೆ. ಮೇಲೆ (5) ರಲ್ಲಿ ಓದಲಾದ ಪ್ರಸ್ತಾವನೆಯಲ್ಲಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಗಳಲ್ಲಿನ ಅಧೀಕ್ಷಕರ ಹುದ್ದೆಗಳನ್ನು ಪ್ರಾಂಶುಪಾಲರು ಎಂದು ಮರು 
ಪದನಾಮೀಕರಿಸಿರುವುದರಿಂದ ಈ ಹುದ್ದೆಗಳನ್ನು ಶಿಕ್ಷಣಾಧಿಕಾರಿಗಳ ವೃಂದದಿಂದ ಭರ್ತಿ ಮಾಡುವ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು 
ತೀರ್ಮಾನಿಸಿದ್ದು, ಮರುಪದನಾಮೀಕರಿಸಿದ ಉಪನ್ಯಾಸಕರ ಹುದ್ದೆಗಳನ್ನು ಸರ್ಕಾರಿ ಪೌಢಶಾಲಾ ಮುಖ್ಯ ಶಿಕ್ಷಕ ವೃಂದಕ್ಕೆ ಸೇರಿಸಿಕೊಂಡು ಭರ್ತಿ 
ಮಾಡುವ ಬಗ್ಗೆ ಸ್ಪಷ್ಟೀಕರಣ ಕೋರಿರುವುದಾಗಿ ತಿಳಿಸಿರುತ್ತಾರೆ. 

3. ಚಿಕ್ಕಬಳ್ಳಾಪುರ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಎಲ್ಲಾ ಬೋಧಕ ಸಿಬ್ಬಂದಿಯು ನೇರವಾಗಿ ಡಿ.ಎಡ್‌., ಕಾಲೇಜಿಗೆ ಉಪನ್ಯಾಸಕರಾಗಿ 
ಮತ್ತು ಅಧೀಕ್ಷಕರಾಗಿ ಎನ್‌.ಸಿ.ಟಿ.ಇ. ನಿಯಮಾನುಸಾರ ನೇರ ನೇಮಕಾತಿ ಹೊಂದಿರುತ್ತಾರೆ. ಸದರಿಯವರುಗಳನ್ನು ಯಾವುದೇ ಪೌಢ ಶಾಲೆಯಿಂದ 
ನಿಯೋಜನೆಗೊಳಿಸಿರುವುದಿಲ್ಲ. ಅಲ್ಲದೇ ಸದರಿಯವರ ಜ್ಯೇಷ್ಠತೆಯು ಪ್ರೌಢಶಾಲಾ ಸಹ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಯಲ್ಲಿ ಸೇರಿಸಲ್ಪಟ್ಟಿರುವುದಿಲ್ಲ. ಸದರಿ 
ಸಂಸ್ಥೆಯನ್ನು ಸರ್ಕಾರವು ತನ್ನ ನೇರ ಆಡಳಿತಕ್ಕೆ ಒಳಪಡಿಸಿ ಹೊರಡಿಸಲಾದ ಆದೇಶದಲ್ಲಿ ಅವರುಗಳನ್ನು ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರ 
ಪದನಾಮದೊಂದಿಗೆ ಆದೇಶಿಸಲಾಗಿದೆ. ಈ ಮೇಲಿನ ಉಪನ್ಯಾಸಕರುಗಳು ಮೂಲತಃ ಉಪನ್ಯಾಸಕರುಗಳಾಗಿಯೇ ಚಿಕ್ಕಬಳ್ಳಾಪುರ ಪುರಸಭೆಯ ಮೂಲಕ 
ನೇಮಕಾತಿ ಹೊಂದಿರುತ್ತಾರೆ. ಪ್ರೌಢಶಾಲಾ ಸಹಾಯಕ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿಯಲ್ಲಿ ಸದರಿ ಉಪನ್ಯಾಸಕರ ಹೆಸರುಗಳು ಸೇರಿಸಲ್ಪಟ್ಟಿರುವುದಿಲ್ಲ. ಅಂದರೆ, 
ಸದರಿಯವರು ಪ್ರೌಢಶಾಲಾ ಶಿಕ್ಷಕರ ವೃಂದಕ್ಕೆ ಸೇರಿಲ್ಲ. ನೇರವಾಗಿ ಉಪನ್ಯಾಸಕರಾಗಿಯೇ ನೇಮಕಾತಿ ಹೊಂದಿರುತ್ತಾರೆ. 

4. ಈ ಮೇಲ್ಕಂಡ ಎಲ್ಲಾ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 40 ಪಿಟಿಐ 2011, ಬೆಂಗಳೂರು, ದಿನಾಂಕ: 18-01-2012 

ಚಿಕ್ಕಬಳ್ಳಾಪುರ ನಗರಸಭೆಯ ಆಡಳಿತದಲ್ಲಿದ್ದು, ಸರ್ಕಾರದ ನೇರ ಆಡಳಿತಕ್ಕೆ ಒಳಪಟ್ಟಿರುವ ಚಿಕ್ಕಬಳ್ಳಾಪುರ ಡಿ.ಎಡ್‌.. ಕಾಲೇಜಿನ ಬೋಧಕ 
ಸಿಬ್ಬಂದಿಯ ಪದನಾಮವನ್ನು ಹಾಗೂ ವೇತನ ಶ್ರೇಣಿಯನ್ನು ಅನುಬಂಧದಲ್ಲಿರುವಂತೆ ದಿನಾಂಕ: 11-02-2011 ರ ಸರ್ಕಾರದ ಆದೇಶ ಸಂಖ್ಯೆ:ಇಡಿ 
366 ಪಿಟಿಐ 2010 ರನ್ವಯ ಪರಿಷ್ಕರಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಿ ಆದೇಶಿಸಲಾಗಿದೆ. 

ಸದರಿ ಬೋಧಕ ಸಿಬ್ಬಂದಿಯ ವೇತನವನ್ನು ದಿನಾಂಕ: 11-02-201 ರ ಸರ್ಕಾರದ ಆದೇಶದಂತೆ ಪರಿಷ್ಕರಿಸಿ ನಿಗದಿಗೊಳಿಸುವಂತೆ 
ಡಿ.ಎಸ್‌.ಇ.ಆರ್‌.ಟಿ. ನಿರ್ದೇಶಕರಿಗೆ ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 
ಶಿಕ್ಷಣ ಇಲಾಖೆ 


೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





















































ಅನುಬಂಧ 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 40 ಪಿಟಿಐ 2011, ಬೆ೦ಗಳೂರು, ದಿನಾಂಕ: 18-01-2012 
ಬೋಧಕ ವರ್ಗ 
ಹಾಲಿ ಮರು 
ಕ್ರ. ಈಗಿರುವ ಪರಿಷ್ಕರಿಸಿದ ವೇತನ 
ಹೆಸರು ಹಾಗೂ ವಿದ್ದಾರ್ಹತೆ ಪಡೆಯುತಿರುವ ಪದನಾಮೀಕರಿಸಿದ 
ಸಂ. ಥೆ ಪದನಾಮ ತ ಶ್ರೇಣಿ ರೂ. 
ವೇತನ ಶ್ರೇಣಿ ರೂ. ಪದನಾಮ 
ಶ್ರೀಮತಿ ವಿಜಯಲಕ್ಷ್ಮಿ ವಿ. 
1. ಸ್ನ ಅಧೀಕ್ಷಕರು 11,400-21,600 ಪ್ರಾಂಶುಪಾಲರು 14,050-25,050 
ಎಂಎ.ಎಂಎಡ್‌.,ಎಂ.ಫಿಲ್‌., ಇ 
ಶ್ರೀ ಬಿ. ರವೀಂದ್ರ 
2. ಉಪನ್ಮಾಸಕರು 8,825-16,000 ಉಪನ್ಮಾಸಕರು 11,400-21,600 
ಎಂಎಸ್ಸಿ. ಎ೦ಎಡ್‌., 2 9 
ಶ್ರೀ ಸಿ.ಕೆ. ವರದರಾಜು 
3. ಉಪನ್ನಾಸಕರು 8,825-16,000 ಉಪನ್ನಾಸಕರು 11,400-21,600 
ಎಂಎ., ಎ೦ಎಡ್‌., ಎಂ.ಫಿಲ್‌., ಐ ಐ 
ಶ್ರೀ ಸಿ.ಎನ್‌. ಸೂರ್ಯಪ್ರಕಾಶ್‌ 
4. ಉಪನ್ನಾಸಕರು 8,825-16,000 ಉಪನ್ನಾಸಕರು 11,400-21,600 
ಎಂಎಸ್ಸಿ, ಎಂಎ. ಎಂ.ಎಡ್‌., ಎಂ.ಫಿಲ್‌. ಚ 2 
ಶ್ರೀ ವಿ. ಗುರುಮೂರ್ತಿ 
5, ಉಪನ್ನಾಸಕರು 8.825-16,000 ಉಪನ್ನಾಸಕರು 11,400-21,600 
ಎಂ.ಎ. ಎಂ.ಎ. ಎಂ.ಎಡ್‌. 9 ಟು 
ಶ್ರೀಮತಿ ಹೆಚ್‌. ಮಮತಾ 
6. ಉಪನ್ನಾಸಕರು 8,825-16,000 ಉಪನ್ನಾಸಕರು 11,400-21,600 
ಎಂಎಸ್ಸಿ, ಎಂ.ಎಡ್‌., £ 2 
ಶ್ರೀ ಎ. ಆನಂದ್‌ 
7: ಉಪನ್ನಾಸಕರು 8,825-16,000 ಉಪನ್ನಾಸಕರು 11,400-21,600 
ಎಂಎಸ್ಸಿ, ಎಂಎ. ಎಂ.ಎಡ್‌., ಎಂ.ಫಿಲ್‌. 4 ತ್ತ 
ಶ್ರೀ ಕೆ.ಹೆಚ್‌. ಮೋಹನೇಶ 
8. ಉಪನ್ನಾಸಕರು 8,825-16,000 ಉಪನ್ನಾಸಕರು 11,400-21,600 
ಎಂಎ. ಎಂ.ಫಿಲ್‌., ಎಂ.ಎಡ್‌., ಎಂ.ಫಿಲ್‌. $ ಐ 
ಎಸ್‌.ಬಿ. ಪಟಗಾರ್‌ 
ಪಿ.ಆರ್‌. 435 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 
ಶಿಕ್ಷಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಗ್ರೂಪ್‌-ಎ ವೃಂದದ ಅಧಿಕಾರಿಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು 
ಪರಾಮರ್ಶಿಸಲು ಸಮಿತಿಯನ್ನು ರಚಿಸುವ ಬಗ್ಗೆ. 
ಪ್ರಸ್ತಾವನೆ : 


ಕರ್ನಾಟಕ ಸಿವಿಲ್‌ ಸೇವಾ (ಕಾರ್ಯನಿರ್ವಹಣಾ ವರದಿ) ನಿಯಮಗಳು, 2000ದ ನಿಯಮ 9ರನ್ವಯ ವರದಿ/ಪರಿಶೀಲನಾ/ಅಂಗೀಕಾರ 
ಪ್ರಾಧಿಕಾರಗಳು ಸರ್ಕಾರಿ ನೌಕರನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಪ್ರತಿಕೂಲ ಅಥವಾ ಸಲಹಾತ್ಮಕ ಷರಾಗಳನ್ನು ದಾಖಲಿಸಿದ್ದಾರೆ, ಆ ಬಗ್ಗೆ 
ಅಂತಹ ಷರಾಗಳು ಪ್ರತಿಕೂಲವೇ ಅಥವಾ ಸಲಹಾತ್ಮಕವೇ ಎಂಬ ಬಗ್ಗೆ ಟಿಪ್ಪಣಿ ಮಾಡಬೇಕು. ಗ್ರೂಪ್‌-ಎ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳ 
ಪ್ರಕರಣಗಳಲ್ಲಿ ಸರ್ಕಾರ ಮತ್ತು ಗ್ರೂಪ್‌-ಬಿ ಹಾಗೂ ಗ್ರೂಪ್‌-ಸಿ ನೌಕರರ ಪ್ರಕರಣಗಳಲ್ಲಿ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರು ವಾರ್ಷಿಕ 
ಕಾರ್ಯನಿರ್ವಹಣಾ ವರದಿಗಳನ್ನು ಪರಿಶೀಲಿಸಿ ಅದರಲ್ಲಿನ ಷರಾಗಳು ಪ್ರತಿಕೂಲವೇ ಅಥವಾ ಸಲಹಾತ್ಮಕವೇ ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. 
ಪ್ರತಿಕೂಲ ಷರಾಗಳನ್ನು ಒಳ್ಳೆಯ ಇತರ ಅಂಶಗಳು ಹಾಗೂ ಸಲಹಾತ್ಮಕ ಷರಾಗಳೂ ಸೇರಿದಂತೆ ಸಂಬಂಧಪಟ್ಟ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದ 
ಅಂಗೀಕಾರ ಪ್ರಾಧಿಕಾರ ಅಥವಾ ಸರ್ಕಾರದಿಂದ ಅಧಿಕಾರ ಹೊಂದಿದ ಪ್ರಾಧಿಕಾರ ಸಾಮಾನ್ಯವಾಗಿ ವರದಿ-ವರ್ಷ ಮುಗಿದ ಮೂರು ತಿಂಗಳೊಳಗಾಗಿ 
ತಿಳಿಸತಕ್ಕದ್ದು. ಪ್ರತಿಕೂಲ ಷರಾಗಳ ಬಗ್ಗೆ ಸಂಬಂಧಪಟ್ಟ ನೌಕರರು ಮೇಲ್ಮನವಿಯನ್ನು ಅಂಗೀಕಾರ ಪ್ರಾಧಿಕಾರದ ನಿಕಟ ಮೇಲಿನ ಪ್ರಾಧಿಕಾರಕ್ಕೆ ಅಥವಾ 
ಸರ್ಕಾರ ಅಧಿಕಾರಯುಕ್ತಗೊಳಿಸಿದ ಇತರ ಪ್ರಾಧಿಕಾರಕ್ಕೆ ಪ್ರತಿಕೂಲ ಷರಾಗಳು ಸ್ವೀಕೃತಗೊ೦ಡ ದಿನಾಂಕದಿಂದ 45 ದಿನಗಳೊಳಗೆ ಸಲ್ಲಿಸಬಹುದು. 
ಮೇಲ್ಮನವಿ ಪ್ರಾಧಿಕಾರ ಅವಶ್ಯವೆನಿಸಿದಲ್ಲಿ ಮೇಲ್ಮನವಿಯ ಬಗ್ಗೆ ಸಂಬಂಧಪಟ್ಟ ವರದಿ ಅಥವಾ ಪರಿಶೀಲನಾ ಅಥವಾ ಅಂಗೀಕಾರ ಪ್ರಾಧಿಕಾರದೊಂದಿಗೆ 
ಸಮಾಲೋಚಿಸಿ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಣಯವನ್ನು ಸಂಬಂಧಿಸಿದ ನೌಕರನಿಗೆ ಕೂಡಲೇ ತಿಳಿಸಬೇಕು. ಸರ್ಕಾರಿ 
ನೌಕರನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿ ವರದಿ ಪ್ರಾಧಿಕಾರ/ಪರಿಶೀಲನಾ ಪ್ರಾಧಿಕಾರ/ಅಂಗೀಕಾರ ಪ್ರಾಧಿಕಾರ ನೀಡಿದ ಶ್ರೇಣಿ ನೀಡಿಕೆ 
(Grading)ಯನ್ನು ಸಂಬಂಧಿಸಿದ ನೌಕರನಿಗೆ ತಿಳಿಸಲು ಮೇಲ್ಕಂಡ ನಿಯಮಗಳಲ್ಲಿ ಅವಕಾಶವನ್ನು ಕಲ್ಪಿಸಿರುವುದಿಲ್ಲ. 

2. ಸರ್ವೋಚ್ಛ ನ್ಯಾಯಾಲಯವು ಸಿವಿಲ್‌ ಅಪೀಲು ಸಂಖ್ಯೆ: 7631/2002-ಶ್ರೀ ದೇವದತ್ತ ವಿರುದ್ಧ ಕೇಂದ್ರ ಸರ್ಕಾರ ಪ್ರಕರಣದಲ್ಲಿ, 
ಸರ್ಕಾರಿ ನೌಕರನನ್ನು ಮುಂಬಡ್ತಿಗೆ ಪರಿಗಣಿಸಿದಾಗ ಆತನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿನ ಶ್ರೇಣಿ ನೀಡಿಕೆಯು ಮುಂಬಡ್ತಿಗೆ 
ನಿಗದಿಪಡಿಸಿರುವ 86700 Mark ಗಿಂತ ಕಡಿಮೆ ಇದ್ದಲ್ಲಿ, ಆ ಕಾರ್ಯನಿರ್ವಹಣಾ ವರದಿಯನ್ನು ಸಂಬಂಧಿಸಿದ ನೌಕರನಿಗೆ ತಿಳಿಸಬೇಕೆಂದು ಮತ್ತು 
ಸಂಬಂಧಿಸಿದ ನೌಕರನು ಸಲ್ಲಿಸುವ ಮನವಿಯನ್ನು ಪರಿಗಣಿಸಿ ಶ್ರೇಣಿ ನೀಡಿಕೆಯನ್ನು ಮಾರ್ಪಡಿಸುವ ಬಗ್ಗೆ ಸಕ್ಷಮ ಪ್ರಾಧಿಕಾರ ಆದೇಶ 
ಹೊರಡಿಸಬೇಕೆಂದು ನಿರ್ದೇಶನ ನೀಡಿರುತ್ತದೆ. ಸದರಿ ಆದೇಶದ ಸುಸಂಬದ್ಧವಾದ ಭಾಗವನ್ನು ಕೆಳಗೆ ಉದ್ಭರಿಸಲಾಗಿದೆ: 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೦೭ 





“In the present case, we are developing the principles of natural justice by holding that fairness and 
transparency in public administration requires that all entries (whether poor, fair, average, good or 
very good) in the Annual Confidential Report of a public servant, whether in civil, Judicial, police or 
any other State service (except the military), must be communicated to him within a reasonable 
period so that he can make a reresentation for its upgradation. This in our opinion is the correct 
legal position even though there may be no Rule/G.O. requiring communication of the entry, or 
even if there is a Rule/G.0. prohibiting it, because the principle of non-arbitrariness in State action 
as envisaged by Article 14 of the constitution in our opinion requires such communication. Article 
14 will override all rules or Government orders.” 

3. ಸರ್ವೋಚ್ಛ ನ್ಯಾಯಾಲಯದ ಮೇಲ್ಕಂಡ ಆದೇಶವನ್ನು ಅನುಸರಿಸಿ ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಕೆಲವು ಗ್ರೂಪ್‌-ಎ ಅಧಿಕಾರಿಗಳು 
ತಮ್ಮ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿ ದಾಖಲು ಮಾಡಿರುವ ಶ್ರೇಣಿ ನೀಡಿಕೆಯನ್ನು upgrade ಮಾಡುವಂತೆ ಕೋರಿ ಮನವಿ 
ಸಲ್ಲಿಸುತ್ತಿದ್ದಾರೆ. 

4. ಸರ್ವೋಚ್ಛ ನ್ಯಾಯಾಲಯವು ಸಿವಿಲ್‌ ಅಪೀಲು ಸಂಖ್ಯೆ: 2062/2003 - ಸತ್ಯನಾರಾಯಣ ಶುಕ್ಷ ವಿರುದ್ಧ ಕೇಂದ್ರ ಸರ್ಕಾರ 
ಪ್ರಕರಣದಲ್ಲಿ ದಿನಾಂಕ 115.2006ರಂದು ನೀಡಿರುವ ತೀರ್ಪಿನಲ್ಲಿ ಸರ್ಕಾರಿ ನೌಕರರಿಗೆ ಅವರುಗಳ ಕಾರ್ಯನಿರ್ವಹಣಾ ವರದಿಗಳ ಆಧಾರದ ಮೇಲೆ 
ಮುಂಬಡ್ತಿ ನೀಡುವ ಬಗ್ಗೆ ಅನುಸರಿಸಬೇಕಾದ ಕಾರ್ಯವಿಧಾನವನ್ನು ನಿಗದಿಪಡಿಸಿ ಸೂಚನೆಗಳನ್ನು ಹೊರಡಿಸುವ ಕಾರ್ಯವು ಸರ್ಕಾರಕ್ಕೆ ಸೇರಿದ 
ವಿಷಯವಾಗಿದ್ದು, ಈ ಸಂಬಂಧವಾಗಿ ನ್ಯಾಯಾಲಯ ನಿರ್ದೇಶನ ನೀಡುವುದು ಸೂಕ್ತವಲ್ಲವೆಂದು ಅವಲೋಕನೆ ಮಾಡಿರುತ್ತದೆ. ಸದರಿ ಆದೇಶದ 
ಸುಸಂಬದ್ಧವಾದ ಭಾಗವನ್ನು ಕೆಳಗೆ ಉದ್ಭರಿಸಲಾಗಿದೆ. 

“The appellant also argued that the remarks made in the ACR were not communicated to him. lt 
was also urged by the appellant that this Court should direct the authorities to streamline the whole 
procedure so that even remarks like ‘good’ or ‘very good’ made in ACRs should be made 
compulsorily communicable to the officers concerned so that an officer may not lose his chance of 
empanelment at a subsequent point of his service. 

In our view, it 15 not our function to issue such directions. |! is for the Government to consider how 
to streamline the procedure for selection. We can only examine if the procedure for selection as 
adopted by the Government is unconstitutional or otherwise illegal or vitiated by arbitrariness and 
malafides.” 

5. The All India Services (Performance Appraisal Report) Rules, 2007ರಲ್ಲಿ Referral Board ರಚಿಸಲು ಆಸ್ಪದ ಕಲ್ಪಿಸಲಾಗಿರುತ್ತದೆ. 
ಇದೇ ಮಾದರಿಯಲ್ಲಿ ಕರ್ನಾಟಕ ಸಿವಿಲ್‌ ಸೇವಾ (ಕಾರ್ಯನಿರ್ವಹಣಾ ವರದಿಗಳು) ನಿಯಮಗಳು, 2000ಕ್ಕೆ ತಿದ್ದುಪಡಿ ಮಾಡಿ ಪರಾಮರ್ಶೆ 
ಸಮಿತಿಯನ್ನು ರಚಿಸಬಹುದಾಗಿರುತ್ತದೆ. ಇದಕ್ಕೆ ಕಾಲಾವಕಾಶಬೇಕಾಗುತ್ತದೆ. 

6. ಮೇಲ್ಕಂಡ ಹಿನ್ನೆಲೆಯಲ್ಲಿ, ಸರ್ಕಾರವು ಪ್ರಕರಣವನ್ನು ಸಮಗ್ರವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 1 ಸೆರವ 2011, ಬೆ೦ಗಳೂರು, ದಿನಾಂಕ: 18-01-2012 

ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಗ್ರೂಪ್‌-ಎ ವೃಂದದ ಅಧಿಕಾರಿಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ನೀಡಿರುವ ಶೇಣಿಯನ್ನು 
ಮೇಲ್ದರ್ಜೆಗೇರಿಸಲು ಅಧಿಕಾರಿಗಳು ಸಲ್ಲಿಸುವ ಮನವಿಗಳನ್ನು ಪರಿಗಣಿಸಿ, ಕಾರ್ಯನಿರ್ವಹಣಾ ವರದಿಯಲ್ಲಿ ಮಾಡಿರುವ ಶ್ರೇಣಿ ನೀಡಿಕೆ 
(6/86010ಯನ್ನು ಪರಾಮರ್ಶಿಸಿ ಆದೇಶಿಸಲು ಈ ಕೆಳಕಂಡಂತೆ ಪರಾಮರ್ಶೆ ಸಮಿತಿಯನ್ನು ರಚಿಸಲಾಗಿದೆ:- 

1) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 


ಅಥವಾ ಸಮಾನಾಂತರ ಅಧಿಕಾರಿ ; ಅಧ್ಯಕ್ಷರು 
2) ಸಚಿವಾಲಯದ ಸಂಬಂಧಿಸಿದ ಆಡಳಿತ ಇಲಾಖೆಯ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ ; ಸದಸ್ಯರು 
3) ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು 
ನಾಮನಿರ್ದೇಶನ ಮಾಡುವ ಇತರ ಅಧಿಕಾರಿ | ಸದಸ್ಯರು 
4) ಸಚಿವಾಲಯದ ಸಂಬಂಧಿಸಿದ ಆಡಳಿತ ಇಲಾಖೆಯ 
ಸರ್ಕಾರದ ಉಪ ಕಾರ್ಯದರ್ಶಿ ಕ ಸಂಚಾಲಕರು 


ಕರ್ನಾಟಕ ಸಿವಿಲ್‌ ಸೇವಾ (ಕಾರ್ಯನಿರ್ವಹಣಾ ವರದಿ) ನಿಯಮಗಳು, 2000ಕ್ಕೆ ಸೂಕ್ತ ತಿದ್ದುಪಡಿಯನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮೊಹಮ್ಮದ್‌ ಸನಾವುಲ್ಲ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 


ಪಿ.ಆರ್‌. 436 


೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಇಂಧನ ಸಚಿವಾಲಯ 
ವಿಷಯ : ಶ್ರೀಮತಿ ಶಮೀಮ್‌ ಭಾನು, ಭಾ.ಆ.ಸೇ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರು 
ದಿನಾಂಕ 16.01.2012ರಂದು ಭಾಗವಹಿಸಬೇಕಾಗಿದ್ದ ಹೆಸ್ಕಾಂ ಆಡಳಿತ ಮಂಡಳಿಯ ಸಭೆ ಹಾಗೂ 
ಡಾಕ್ಕೂಮೆಂಟ್‌ ಮ್ಯಾನೇಜ್‌ಮೆಂಟ್‌ ಸಿಸ್ಟಂ ಉದ್ಭಾಟನಾ ಕಾರ್ಯಕ್ರಮವು ಮುಂದೂಡಲಾದ ಕಾರಣ ಏರ್‌ 
ಟಿಕೆಟ್‌ ರದ್ದುಪಡಿಸಿರುವ ಮೊತ್ತ ರೂ. 1000/-ಗಳನ್ನು ಕ್ಷೇಮ್‌ ಮಾಡುವ ಬಗ್ಗೆ. 
ಓದಲಾಗಿದೆ: ಸಂಖ್ಯೆ ಇಎನ್‌ 15 ಅಮುಕಾ 2012 ದಿನಾಂಕ: 13.1.2012 ರ ಟಿಪ್ಪಣಿ. 


ಮೇಲೆ ಓದಲಾದ ಟಿಪ್ಪಣಿಯಲ್ಲಿ ಶ್ರೀಮತಿ ಶಮೀಮ್‌ ಬಾನು, ಭಾ.ಆ.ಸೇ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ 
ಹಾಗೂ ಅಧ್ಯಕ್ಷರು, ಹೆಸ್ಕಾಂ ರವರು ದಿನಾ೦ಕ 16.1.2012ರಂದು ಹುಬ್ಬಳ್ಳಿಯಲ್ಲಿ ಹೆಸ್ಕಾಂ ಬೋರ್ಡ್‌ ಮೀಟಿಂಗ್‌ ಹಾಗೂ ಹೆಸ್ಕಾಂನ ಡಾಕ್ಯೂಮೆಂಟ್‌ 
ಮ್ಯಾನೇಜ್‌ಮೆಂಟ್‌ ಸಿಸ್ಟಂ ಉದ್ಭಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಅದೇ ದಿನ ಬೆಂಗಳೂರಿನಲ್ಲಿ ಕೆ.ಪಿ.ಟಿ.ಸಿ.ಎಲ್‌. ಬೋರ್ಡ್‌ 
ಮೀಟಿಂಗ್‌ ಹಾಗೂ ಮತ್ತೊಂದು ತುರ್ತು ಸಭೆ ಏರ್ಪಡಿಸಿದ ಕಾರಣ ಸದರಿ ಹುಬ್ಬಳ್ಳಿ ಪ್ರವಾಸವನ್ನು ಮುಂದೂಡಲಾಯಿತು. ಆದಕಾರಣ ಈ ಪ್ರವಾಸದ 
ಸಂಬಂಧ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಪ್ರಯಾಣಿಸಲು ಕಾಯ್ದಿರಿಸಿದ ವಿಮಾನದ ಟಿಕೆಟ್‌ ಸಂಖ್ಯೆ 090/5382008279ನ್ನು ದಿನಾಂಕ 12.1.2012 ರಂದು 
ರದ್ದುಮಾಡಿಸಬೇಕಾಯಿತು. ಈ ಸಂಬಂಧ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 01 ಸಮನ್ವಯ 2012, ಬೆಂಗಳೂರು, ದಿನಾಂಕ: 23.01.2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ವಿಮಾನದ ಟಿಕೆಟ್‌ ಸಂಖ್ಯೆ 090/5382008279ನ್ನು ದಿನಾಂಕ 12.1.2012 ರಂದು ರದ್ದುಗೊಳಿಸಲಾಗಿದ್ದು, 
ಈ ಬಾಬ್ತು ಎಂ.ಎಸ್‌.ಐ.ಎಲ್‌. ರವರು ವಿಧಿಸಿರುವ ರೂ. 1000/- (ರೂಪಾಯಿ ಒಂದು ಸಾವಿರ ಮಾತ್ರ) ಕ್ಯಾನ್ಸಲೇಷನ್‌ ಚಾರ್ಜ್‌ನ್ನು ಪಡೆಯಲು 
ಅನುಮೋದನೆ ನೀಡಲಾಗಿದೆ. 

ಸಂಖ್ಯೆ ಇಎನ್‌ 15 ಅಮುಕಾ 2012 ದಿನಾಂಕ 13.1.2012ರ ಟಿಪ್ಪಣಿ ಮೇರೆಗೆ ಆದೇಶವನ್ನು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌. 437 


ಇಂಧನ ಸಚಿವಾಲಯ 


ವಿಷಯ : ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ಹಂಚಿಕೆಯಾಗಿರುವ 3.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಹಂದಿಕಲ್ಲೂರು ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 293 ಎನ್‌ಸಿಇ 2006, ದಿನಾಂಕ : 16-10-2006. 
2. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ 
: ಕೆಆರ್‌ಇಡಿ/06/8॥-251 ಹಂದಿಕಲ್ಲೂರು ಕಿಜವಿಯೊ/2011/4733, ದಿನಾಂಕ : 24/26-12-201. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಸರ್ಕಾರಿ ಆದೇಶದಲ್ಲಿ ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಉಡುಪಿ ಜಿಲ್ಲೆಯ 
ಕಾರ್ಕಳ ತಾಲ್ಲೂಕಿನ ಹಂದಿಕಲುರು ಗ್ರಾಮದ ಬಳಿ ಸೀತಾ ನದಿಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಹಂದಿಕಲುರು ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನುಮತಿ ಪಡೆಯಬೇಕೆಂದು ಹಾಗೂ ಕೆಳ ತೊರೆ 
ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು, ಮೇಲ್ತೊರೆಯಲ್ಲಿರುವ ಮೆ: ಮಾರುತಿ ಪವರ್‌ ಜನರೇಷನ್‌ (ಇಂಡಿಯಾ) ಪ್ರೈ 
ಲಿ, ನವರ ಯೋಜನೆಗಳಿಗೆ ಯಾವುದೇ ದಕ್ಕೆಯಾಗಬಾರದು ಎಂಬ ಷರತ್ತಿಗೊಳಪಟ್ಟು ಹಾಗೂ ಕೆಲವೊಂದು ನಿಬಂಧನೆಗಳಿಗೊಳಪಟ್ಟು ಹಂಚಿಕೆ 
ಮಾಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತರವರು ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಹಂಚಿಕೆಯಾಗಿರುವ ಯೋಜನೆಯು ವನ್ಯಜೀವಿಗಳ ಸುರಕ್ಷಿತ ಪ್ರದೇಶದಲ್ಲಿ 
ಬರುವುದರಿಂದ ಅರಣ್ಯ ಇಲಾಖೆಯವರು ಸ್ಥಳಾವಕಾಶ ನೀಡಲಾಗುವುದಿಲ್ಲವೆಂದು ತಿಳಿಸಿರುವ ಕಾರಣ ಯೋಜನೆಯನ್ನು 
ಮುಂದುವರಿಸಲಾಗುವುದಿಲ್ಲವೆಂದೂ ಮತ್ತು ಯೋಜನೆ ರದ್ದುಪಡಿಸುವಂತೆ ಅಭಿವೃದ್ಧಿದಾರರು ಕೋರಿರುವುದನ್ನು ಪರಿಗಣಿಸಿ ಸದರಿ ಯೋಜನೆಯ 
ಹಂಚಿಕೆ ಆದೇಶವನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೦೯ 





ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 11 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ : 21-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 293 ಎನ್‌ಸಿಇ 2006 ದಿನಾಂಕ 
16-10- 2006ರಲ್ಲಿ ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಹಂದಿಕಲುರು ಗ್ರಾಮದ ಬಳಿ 
ಸೀತಾ ನದಿಗೆ ಅಡ್ಡಲಾಗಿ ಹಂಚಿಕೆ ಮಾಡಿದ್ದ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಹಂದಿಕಲುರು ಕಿರು ಜಲ ವಿದ್ಯುತ್‌ ಯೋಜನೆಯ ಹಂಚಿಕೆಯ ಆದೇಶ 
ಮತ್ತು ಈ ಸಂಬಂಧ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಅಭಿವೃದ್ಧಿದಾರರಿಗೆ ಶುಲ್ಕ ಹಿಂದಿರುಗಿಸುವ ಬಗ್ಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತರವರು ತಮ್ಮ ಮಟ್ಟದಲ್ಲೆ 
ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 438 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : ಮೆ: ಜಿವಿಆರ್‌ ಕನ್‌ಸ ಸ್ವಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ಹಂಚಿಕೆಯಾಗಿರುವ 3.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಚಾರಾ ಚ ಜಲ ವಿದ್ಯುತ್‌ ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 295 ಎನ್‌ಸಿಇ 2006, ದಿನಾಂಕ : 16-10-2006. 
2. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ 
: ಕೆಆರ್‌ಇಡಿ/06/5SH-249 ಚಾರಾ ಕಿಜವಿಯೊ/2011/4731, ದಿನಾಂಕ : 24/26-12-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಸರ್ಕಾರಿ ಆದೇಶದಲ್ಲಿ ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಉಡುಪಿ ಜಿಲ್ಲೆಯ 
ಕಾರ್ಕಳ ತಾಲ್ಲೂಕಿನ ಚಾರಾ ಗ್ರಾಮದ ie ಸೀತಾ ನದಿಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಚಾರಾ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 
ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನುಮತಿ ಪಡೆಯಬೇಕೆಂದು ಹಾಗೂ ಕೆಳ ತೊರೆ ಮತ್ತು ಮೇಲೊರೆ 
ಯೋಜನೆಗಳಿಗೆ ಯಾವುದೇ ಹಿ ಯಾಗಬಾಕದು. ಮೇಲೊರೆಯಲ್ಲಿರುವ ಮೆ: ಮಾರುತಿ ಪವರ್‌ ಜನರೇಷನ್‌ (ಇಂಡಿಯಾ) ಪ್ರೈ ಲಿ. ನವರ 
ಯೋಜನೆಗಳಿಗೆ ಯಾವುದೇ ದಕ್ಕೆಯಾಗಬಾರದು ಎಂಬ ಷರತ್ತಿಗೊಳಪಟ್ಟು ಹಾಗೂ ಕೆಲವೊಂದು ನಿಬಂಧನೆಗಳಿಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತರವರು ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಹಂಚಿಕೆಯಾಗಿರುವ ಯೋಜನೆಯು ವನ್ಯಜೀವಿಗಳ ಸುರಕ್ಷಿತ ಪ್ರದೇಶದಲ್ಲಿ 
ಬರುವುದರಿಂದ ಅರಣ್ಯ ಇಲಾಖೆಯವರು ಸ್ಥಳಾವಕಾಶ ನೀಡಲಾಗುವುದಿಲ್ಲವೆಂದು ತಿಳಿಸಿರುವ ಕಾರಣ ಯೋಜನೆಯನ್ನು 
ಮುಂದುವರಿಸಲಾಗುವುದಿಲ್ಲವೆಂದೂ ಮತ್ತು ಯೋಜನೆ ರದ್ದುಪಡಿಸುವಂತೆ ಅಭಿವೃದ್ಧಿದಾರರು ಕೋರಿರುವುದನ್ನು ಪರಿಗಣಿಸಿ ಸದರಿ ಯೋಜನೆಯ 
ಹಂಚಿಕೆ ಆದೇಶವನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 12 ಎನ್‌ಸಿಇ 2012, ಬೆ೦ಗಳೂರು, ದಿನಾಂಕ : 21-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 295 ಎನ್‌ಸಿಇ 2006 ದಿನಾಂಕ : 16-10- 
2006ರಲ್ಲಿ ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಚಾರಾ ಗ್ರಾಮದ ಬಳಿ ಸೀತಾ ನದಿಗೆ 
ಅಡ್ಡಲಾಗಿ ಹಂಚಿಕೆ ಮಾಡಿದ್ದ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಹಂದಿಕಲುರು ಕಿರು ಜಲ ವಿದ್ಯುತ್‌ ಯೋಜನೆಯ ಹಂಚಿಕೆಯ ಆದೇಶ ಮತ್ತು ಈ 
ಸಂಬಂಧ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಅಭಿವೃದ್ಧಿದಾರರಿಗೆ ಶುಲ್ಕ ಹಿಂದಿರುಗಿಸುವ ಬಗ್ಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತರವರು ತಮ್ಮ ಮಟ್ಟದಲ್ಲೆ 
ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 439 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ ಹಂಚಿಕೆಯಾಗಿರುವ 4.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಸೀತಾನದಿ || ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 288 ಎನ್‌ಸಿಇ 2006, ದಿನಾ೦ಕ : 16-10-2006. 
2. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ 
: ಕೆಆರ್‌ಇಡಿ/06/5(1-250/ಸೀತಾನದಿ || ಕಿಜವಿಯೊ/2011/4732, ದಿನಾ೦ಕ : 24/26-12-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಸರ್ಕಾರಿ ಆದೇಶದಲ್ಲಿ ಮೆ: ಜಿವಿಆರ್‌ ಕನ್‌ 
ಕಾರ್ಕಳ ತಾಲ್ಲೂಕಿನ ಸೀತಾನದಿ ಗ್ರಾಮದಿಂದ 3 ಕಿ.ಮೀ. ನಲ್ಲಿ ಹೆಬ್ರಿಯಿಂದ 9 ಕಿ.ಮೀ. 


24 


ಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಉಡುಪಿ ಜಿಲ್ಲೆಯ 


ಣು 


ಲ್ಲಿ ಸೀತಾ ನದಿಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್‌ 


a6 


೩೬ 


೭೧೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಸಾಮರ್ಥ್ಯದ ಸೀತಾನದಿ || ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ 
ಅನುಮತಿ ಪಡೆಯಬೇಕೆಂದು ಹಾಗೂ ಕೆಳ ತೊರೆ ಮತ್ತು ಮೇಲೊರೆ ಯೋಜನೆಗಳಿಗೆ ಯಾವುದೇ ನಗರದ. ಕೆಳತೊರೆಯಲ್ಲಿರುವ ಮೆ: 
ಮಾರುತಿ ಪವರ್‌ ಜನರೇಷನ್‌ (ಇಂಡಿಯಾ) ಪ್ರೈ ಲಿ. ನವರ ಯೋಜನೆಗಳಿಗೆ ಯಾವುದೇ ದಕ್ಕೆಯಾಗಬಾರದು ಎ೦ಬ ಷರತ್ತಿಗೊಳಪಟ್ಟು ಹಾಗೂ 
ಕೆಲವೊಂದು ನಿಬಂಧನೆಗಳಿಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತರವರು ಮೆ: ಜಿವಿಆರ್‌ ಕನ್‌ಸ ಕನ್‌, ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಹಂಚಿಕೆಯಾಗಿರುವ ಯೋಜನೆಯು ವನ್ಯಜೀವಿಗಳ ಸುರಕ್ಷಿತ ಪ್ರದೇಶದಲ್ಲಿ 
ಬರುವುದರಿಂದ ಅರಣ್ಯ ಇಲಾಖೆಯವರು ಸ್ಥಳಾವಕಾಶ ನೀಡಲಾಗುವುದಿಲ್ಲವೆಂದು ತಿಳಿಸಿರುವ ಕಾರಣ ಯೋಜನೆಯನ್ನು 
ಮುಂದುವರಿಸಲಾಗುವುದಿಲ್ಲವೆಂದೂ ಮತ್ತು ಯೋಜನೆ ರದ್ದುಪಡಿಸುವಂತೆ ಅಭಿವೃದ್ಧಿದಾರರು ಕೋರಿರುವುದನ್ನು ಪರಿಗಣಿಸಿ ಸದರಿ ಯೋಜನೆಯ 
ಹಂಚಿಕೆ ಆದೇಶವನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 13 ಎನ್‌ಸಿಆ 2012, ಬೆಂಗಳೂರು, ದಿನಾಂಕ : 21-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 288 ಎನ್‌ಸಿಇ 2006 ದಿನಾಂಕ : 16-10- 
2006ರಲ್ಲಿ ಮೆ: ಜಿವಿಆರ್‌ ಕನ್‌ಸ್ಟಕ್ಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಸೀತಾ ನದಿ ಗ್ರಾಮದಿಂದ 3 ಕಿ.ಮೀ. 
ನಲ್ಲಿ ಹೆಬ್ರಿಯಿಂದ 9 ಕಿ.ಮೀ. ನಲ್ಲಿ ಸೀತಾ ನದಿಗೆ ಅಡ್ಡಲಾಗಿ ಹಂಚಿಕೆ ಮಾಡಿದ್ದ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಸೀತಾನದಿ || ಕಿರು ಜಲ ವಿದ್ಯುತ್‌ 
ಯೋಜನೆಯ ಹಂಚಿಕೆಯ ಆದೇಶ ಮತ್ತು ಈ ಸಂಬಂಧ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 

ಅಭಿವೃದ್ಧಿದಾರರಿಗೆ ಶುಲ್ಕ ಹಿಂದಿರುಗಿಸುವ ಬಗ್ಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತರವರು ತಮ್ಮ ಮಟ್ಟದಲ್ಲೆ 
ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 440 ಇಂಧನ ಇಲಾಖೆ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ನವಲಗುಂದ ಕಂದಾಯ ತಾಲ್ಲೂಕಿಗೆ ಹೆಚ್ಚುವರಿ ನೋಟರಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1 ಅಧ್ಯಕ್ಷರು. ವಕೀಲರ ಸಂಘ, ನವಲಗುಂದ ಇವರ ಪತ್ರ ದಿನಾಂಕ : 08-04-201. 
2. ಸರ್ಕಾರದ ಪತ್ರ ಸಂಖ್ಯೆ : ಲಾ 130 ಎಲ್‌ಸಿಎಲ್‌ 2011, ದಿನಾಂಕ : 08-06-2011 ಹಾಗೂ 
06-09-2011. 
3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಇವರ ಪತ್ರ ಸಂಖ್ಯೆ : 1673/2011, 
ದಿನಾಂಕ : 11-11-2011. 

ಪ್ರಸ್ತಾವನೆ : 

ಅಧ್ಯಕ್ಷರು, ನ್ಯಾಯವಾದಿಗಳ ಸಂಘ, ನವಲಗುಂದ ಇವರು ಮೇಲೆ (1ರಲ್ಲಿ ಓದಲಾದ ದಿನಾಂಕ : 08-04-2011ರ ಪತ್ರದಲ್ಲಿ ನವಲಗುಂದ 
ಕಂದಾಯ ತಾಲ್ಲೂಕಿಗೆ ಇಬ್ಬರು ನೋಟರಿಗಳನ್ನು ನೇಮಕ ಮಾಡಿದ್ದು ಅದರಲ್ಲಿ ಒಬ್ಬ ನೋಟರಿಯವರು ಮಾತ್ರ ನೋಟರಿ ಕಾರ್ಯ ನಿರ್ವಹಿಸುತ್ತಿದ್ದು, 
ಅವರು ತಮ್ಮ ಕೆಲಸ ಕಾರ್ಯನಿಮಿತ್ತ ಬೇರೆ ಕಗ್ಗ ಹೋದಾಗ ಅಫಿಡೆವಿಟ್‌ಗಳನ್ನು ಮಾಡಿಸಿಕೊಳ್ಳಲು ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದ್ದು, 
ನವಲಗುಂದ ತಾಲ್ಲೂಕಿಗೆ ಸುಮಾರು 2 ಲಕ್ಷ ಜನ ಸಂಖ್ಯೆ ಹೊಂದಿದ್ದು, 1 ತಾಲ್ಲೂಕು ಪಂಚಾಯಿತಿ 2 ಪುರಸಭೆ ಹಾಗೂ ಅನೇಕ 
ಮಹಾವಿದ್ಯಾಲಯಗಳನ್ನು, ಪ್ರೌಢಶಾಲೆಗಳನ್ನು ಹೊಂದಿದ್ದು, ದಿನೇ ದಿನೇ ಅಫಿಡೆವಿಟ್‌ಗಳನ್ನು ಮಾಡಿಸಲು ಅವಶ್ಯಕತೆ ಹೆಚ್ಚಾಗುತ್ತಾ ಇದ್ದು, ಅಂದರೆ 
ಸಂದ್ಯಾಸುರಕ್ಷ ವಿಧವಾ ವೇತನ, ಜಾತಿ/ಆದಾಯ, ಜನನ ಮರಣ ಪ್ರಮಾಣ ಪತ್ರ ಇನ್ನೂ ಅನೇಕ ಕೆಲಸ ಕಾರ್ಯಗಳಿಗೆ ಅಫಿಡೆವಿಟ್‌ಗಳ ಅವಶ್ಯಕತೆ 
ಇದ್ದು ಇರುವ ಒಬ್ಬ ನೋಟರಿಯವರಿಂದ ಪ್ರಮಾಣ ಪತ್ರ ಮಾಡಿಸಿಕೊಳ್ಳಲು ಬಹಳ ತೊಂದರೆಯಾಗುತ್ತಿರುವುದರಿಂದ ನವಲಗುಂದ ತಾಲ್ಲೂಕಿಗೆ 5 
ಹೆಚ್ಚುವರಿ ನೋಟರಿಗಳನ್ನು ನೇಮಕ ಮಾಡುವಂತೆ ಕೋರಿದ್ದರು. ಆ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಮೇಲೆ (2)ರಲ್ಲಿ ಓದಲಾದ ದಿನಾಂಕ : 
08-06-2011 ಹಾಗೂ 06-09-2011ರ ಸರ್ಕಾರದ ಪತ್ರಗಳಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಇವರನ್ನು ಕೋರಲಾಗಿತ್ತು. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಇವರು ಮೇಲೆ (3)ರಲ್ಲಿ ಓದಲಾದ ದಿನಾಂಕ : 11-11-2011ರ ಪತ್ರದಲ್ಲಿ 
ನವಲಗುಂದ ಕಂದಾಯ ತಾಲ್ಲೂಕು ಸುಮಾರು 2 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು, ವಾಣಿಜ್ಯ ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಹೆಚ್ಚಳದಿಂದ ವ್ಯವಹಾರ, 
ಸರ್ಕಾರಿ ಕಛೇರಿಗಳ ಕೆಲಸಗಳು ಹೆಚ್ಚಾಗುತ್ತಿದೆ ಎಂದು ತಿಳಿಸಿ ಇನ್ನು ಹೆಚ್ಚುವರಿ ನೋಟರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆಯಿರುವುದೆಂಬ ಅಭಿಪ್ರಾಯ 
ನೀಡಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 130 ಎಲ್‌ಸಿಎಲ್‌ 2011, ಬೆಂಗಳೂರು, ದಿನಾಂಕ : 20-01-2012. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಧಾರವಾಡ ಜಿಲ್ಲೆಯ ನವಲಗುಂದ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಹೆಚ್ಚುವರಿಯಾಗಿ 5 ನೋಟರಿ ಹುದ್ದೆಗಳನ್ನು ಸೃಜಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ಕೆ. ಲಕ್ಷಿ ನರಸಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) (ಪ್ರಭಾರ) 

ಪಿ.ಆರ್‌. 441 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೧೧ 





ಆರ್ಥಿಕ ಸಚಿವಾಲಯ 
ವಿಷಯ : ರಾಜ್ಯ ಸರ್ಕಾರದ ಆಸ್ತಿ-ಯಣ ನಿರ್ವಹಿಸಲು ಖಜಾನೆ-!! ಯೋಜನೆಯಡಿ ಸಮಾಲೋಚಕರನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಆಇ 27307 ಮುಂಗಡ 2011, ದಿನಾ೦ಕ : 13-12-2011. 
2. ಸರ್ಕಾರದ ಪತ್ರ ಸಂಖ್ಯೆ : ಎಫ್‌ಡಿ 5 ಎಸ್‌ಒಎಫ್‌ಸಿ 2011, ದಿನಾಂಕ : 10-01-2012. 
3. ಸಮಾಲೋಚಕರ ಪತ್ರ ಸಂಖ್ಯೆ : Consultant (A&LM)/FD/CR-5/2011-12, ದಿನಾಂಕ : 10-01-2012. 
ಪ್ರಸ್ತಾವನೆ : 
ಮೇಲೆ ಕ್ರಮ ಸಂಖ್ಯೆ 00ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರದ ಆಸ್ತಿ-ಯಣ ನಿರ್ವಹಣೆಗಾಗಿ ಖಜಾನೆ-॥॥ 
ಯೋಜನೆಯಡಿ ಡಾಟಾಬೇಸ್‌ ಸಿದ್ಧಪಡಿಸುವ ಮತ್ತು ಆರ್ಥಿಕ ಲೆಕ್ಕಗಳಲ್ಲಿ ಬಾಕಿ ಮೊತ್ತಗಳೆಂದು ತೋರಿಸಲಾದ ಅಂಕಿ-ಅಂಶಗಳ ಹೊಂದಾಣಿಕೆ 
ಕಾರ್ಯದಲ್ಲಿ ಸರ್ಕಾರಕ್ಕೆ ನೆರವಾಗಲು ಆರು ತಿಂಗಳ ಅವಧಿಗೆ ಸಮಾಲೋಚಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಕೆಳಕ೦ಡವರಿಗೆ ಪ್ರತಿ ತಿಂಗಳು ಮಾಸಿಕ 
ವರದಿ ಸಲ್ಲಿಸಿದ ನಂತರ ಮಾಸಿಕ ತಲಾ 25,000/- (ರೂಪಾಯಿ ಇಪ್ಪತ್ತೈದು ಸಾವಿರ ಮಾತ್ರ) ಶುಲ್ಕವನ್ನು ಖಜಾನೆ ಇಲಾಖೆಯ ಲೆಕ್ಕ ಶೀರ್ಷಿಕೆ 
"2054-00-095-0-01-125 (ಆಧುನೀಕರಣ)' ಅಡಿಯಲ್ಲಿ ಪಾವತಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


























ಕ್ರ.ಸಂ. ಹೆಸರು 

1. ಶ್ರೀ ಟಿ.ಎನ್‌ ನಾಗರಾಜನ್‌ 

ನಿವೃತ್ತ ಹಿರಿಯ ಲೆಕ್ತಾಧಿಕಾರಿ, ಮಹಾಲೇಖಪಾಲರ ಕಛೇರಿ 
2: ಶ್ರೀ ಸಿ.ಎಂ. ರಘೋತ್ತಮ 

ನಿವೃತ್ತ ಹಿರಿಯ ಲೆಕ್ತಾಧಿಕಾರಿ, ಮಹಾಲೇಖಪಾಲರ ಕಛೇರಿ 
3 ಶ್ರೀ ಕೆ. ವಾದಿರಾಜ್‌ 

ನಿವೃತ್ತ ಹಿರಿಯ ಲೆಕ್ತಾಧಿಕಾರಿ, ಮಹಾಲೇಖಪಾಲರ ಕಛೇರಿ 
4. ಶ್ರೀ ಕೆ.ವಿ. ವೆಂಕಟೇಶ್‌ 

ನಿವೃತ್ತ ಜಿಲ್ಲಾ ಖಜಾನಾಧಿಕಾರಿ 





ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಮಹಾಲೇಖಪಾಲರ ಕಛೇರಿ (ಆಡಿಟ್‌)ಯಲ್ಲಿ ಹಿರಿಯ ಸೂಪರ್‌ವೈಸರ್‌ ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಸಿಕೆ. ಅನಂತನಾರಾಯಣ ರವರನ್ನು ದಿನಾಂಕ : 01-01-2012 ರಿಂದ 3 ತಿಂಗಳ ಅವದಿಗೆ 
ಸಮಾಲೋಚಕರುಗಳ ತಂಡದ ಜೊತೆಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು ಮಾಸಿಕ 20,000/- ಶುಲ್ಕ ಪಾವತಿಸಲು ಅನುಮತಿ ನೀಡಲಾಗಿದೆ. 

ಈ ಸಮಾಲೋಚಕರುಗಳಿಗೆ ಇನ್ನು ಮುಂದೆ ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ ಇಲಾಖೆಯ ಲೆಕ್ಕ ಶೀರ್ಷಿಕೆಯಡಿ 
ಶುಲ್ಕವನ್ನು ಪಾವತಿಸಲು ಸರ್ಕಾರದ ಆದೇಶ ಸಂಖ್ಯೆ : ಆಇ 27307 ಮುಂಗಡ 2011, ದಿನಾಂಕ : 13-12-201ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮಾರ್ಪಡಿಸಿ ಪರಿಷ್ಕೃತ ಸರ್ಕಾರಿ ಆದೇಶವನ್ನು ಹೊರಡಿಸುವುದು ಸೂಕ್ತವೆಂದು ಭಾವಿಸಿ ಸರ್ಕಾರ ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಅ 27307 ಮುಂಗಡ 2011, ಬೆ೦ಗಳೂರು, ದಿನಾಂಕ : 12-01-2012 

ರಾಜ್ಯ ಸರ್ಕಾರದ ಆಸ್ತಿ-ಯಣ ನಿರ್ವಹಣೆಗಾಗಿ ಖಜಾನೆ-1 ಯೋಜನೆಯಡಿ ಡಾಟಾಬೇಸ್‌ ಸಿದ್ದಪಡಿಸುವ ಮತ್ತು ಆರ್ಥಿಕ ಲೆಕ್ಕಗಳಲ್ಲಿ ಬಾಕಿ 
ಮೊತ್ತಗಳೆಂದು ತೋರಿಸಲಾದ ಅಂಕಿ-ಅಂಶಗಳ ಹೊಂದಾಣಿಕೆ ಕಾರ್ಯದಲ್ಲಿ ಸರ್ಕಾರಕ್ಕೆ ನೆರವಾಗಲು ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಈಗಾಗಲೇ 
ಸಮಾಲೋಚಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ನಾಲ್ಕು ಸಮಾಲೋಚಕರುಗಳ ಜೊತೆಗೆ ಶ್ರೀ ಸಿಕೆ. ಅನಂತನಾರಾಯಣ, ನಿವೃತ್ತ ಹಿರಿಯ 
ಸೂಪರ್‌ವೈಸರ್‌, ಮಹಾಲೇಖಪಾಲರ ಕಛೇರಿ (ಆಡಿಟ್‌), ಇವರಿಗೆ ಮಾಸಿಕ 20,000/- (ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ) ಸಮಾಲೋಚನಾ 
ಶುಲ್ಕ ಪಾವತಿ ಮಾಡಲು ಅನುಮೋದನೆ ನೀಡಲಾಗಿದೆ. 

ಡಿಸೆಂಬರ್‌ 2011 ರಿಂದ ಉಳಿದ ನಾಲ್ಕು ತಿಂಗಳ ಅವಧಿಗೆ ಎಲ್ಲಾ ಐದು ಸಮಾಲೋಚಕರುಗಳಿಗೆ ಸಮಾಲೋಚನಾ ಶುಲ್ಕವನ್ನು ಲೆಕ್ಕ 
ಶೀರ್ಷಿಕೆ "2047-00-103-0-01-051 ಸಾಮಾನ್ಯ ವೆಚ್ಚಗಳು' ಅಡಿಯಲ್ಲಿ ಭರಿಸತಕ್ಕದ್ದು. ಸರ್ಕಾರದ ಆದೇಶ ಸಂ. ಆಇ 27307 ಮುಂಗಡ 2011, 
ದಿನಾಂಕ : 13-12-201ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮಾರ್ಪಡಿಸಲಾಗಿದೆ ಮತ್ತು ಇದೇ ಆದೇಶದಲ್ಲಿ ಸಮಾಲೋಚನಾ ಶುಲ್ಕ ಪಾವತಿಗಿರುವ 
ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ.ಜಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಪಿ.ಆರ್‌. 442 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


ಆರ್ಥಿಕ ಸಚಿವಾಲಯ 


ವಿಷಯ : ಖಜಾನೆ ಯೋಜನೆ-॥ ಕಾರ್ಯ ಸಂಬಂಧ ಕರ್ನಾಟಕ ಇನ್ಸ್‌ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್ಸ್‌ ಸಂಸ್ಥೆಗೆ 
ಮುಂಗಡ ಪಾವತಿಸುವ ಬಗ್ಗೆ. 

1 ಪತ್ರ ಸಂಖ್ಯೆ : ಎಫ್‌ಡಿ 5 ಎಸ್‌ಒಎಫ್‌ಸಿ-1/2011, ದಿನಾಂಕ : 27-08-2011. 
2. ಅಧಿಸೂಚನೆ ಸಂಖ್ಯೆ : ಆಇ 766 ವೆಚ್ಚ-12/11, ದಿನಾಂಕ : 22-09-2011, 
3. ಸರ್ಕಾರದ ಆದೇಶ ಸಂಖ್ಯೆ ಆಇ165 ಆಖಇ 2011, ದಿನಾಂಕ : 13-10-2011. 
4 


ಅಧ್ಯಕ್ಷರು, ಕರ್ನಾಟಕ ಇನ್ಸ್‌ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್‌, ಬೆಂಗಳೂರು ಅವರ ಪತ್ರ ಸಂಖ್ಯೆ ; 


ಓದಲಾಗಿದೆ : 


ಕೆಐಪಿಎ/ಖಜಾನೆ-1/2011-12, ದಿನಾಂಕ : 19-09-2011 ಮತ್ತು 06-01-2012. 


ಮೇಲೆ (1ರಲ್ಲಿ ಓದಲಾದ ದಿನಾಂಕ : 27-08-2011ರ ಪತ್ರದಲ್ಲಿ ಬೆಂಗಳೂರಿನ ಕರ್ನಾಟಕ ಇನ್ಸ್‌ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್ಸ್‌ ಸಂಸ್ಥೆ 


ಎ] ಣು 


ಸಲ್ಲಿಸಿದ ಪ್ರಸ್ತಾವನೆಯನ್ನು ಒಪ್ಪಿ ಖಜಾನೆ-!! ಯೋಜನೆ ಸಂಬಂಧ ಔ೦/18/೧ ಎxpಂ ಕಾರ್ಯವನ್ನು ವಹಿಸಲಾಗಿತ್ತು ಸದರಿ ಕಾರ್ಯ 


ಶಸ ನ fr) 


೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ನಿರ್ವಹಿಸಿರುವುದಕ್ಕೆ ಕರ್ನಾಟಕ ಇನ್ಸ್‌ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್ಸ್‌, ಬೆಂಗಳೂರು ಇವರ ಕೋರಿಕೆಯಂತೆ ಮೇಲೆ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ 
ಆದೇಶದಲ್ಲಿ ರೂ. 1.00 ಲಕ್ಷಗಳ ಮುಂಗಡ/ಭಾಗಶಃ ಮೊತ್ತವನ್ನು ಪಾವತಿಸಲಾಗಿದೆ. ಉಳಿದ ಮೊತ್ತ ರೂ. 1,49,278/-ಗಳನ್ನು ಪಾವತಿಸುವಂತೆ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (4)ರ ದಿನಾಂಕ : -6-01-2012ರ ಪತ್ರದಲ್ಲಿ ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ : ಆಆ 165 ಆಖಇ 2011, ಬೆಂಗಳೂರು, ದಿನಾಂಕ : 16-01-2012 

ನಿರ್ದೇಶಕರು, ಖಜಾನೆ ಇಲಾಖೆ ರವರು ಖಜಾನೆ-॥! ಯೋಜನೆ ಸಂಬಂಧ ರಂಗ xp ಕಾರ್ಯವನ್ನು ನಿರ್ವಹಿಸಿದ ಕರ್ನಾಟಕ 
ಇನ್ಸ್‌ಟಿಟ್ಕೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್‌, ಬೆ೦ಗಳೂರು ಸಂಸ್ಥೆಗೆ ಬಾಕಿ ಇರುವ ಉಳಿದ ಮೊತ್ತ ರೂ. 1,49,278/-ಗಳನ್ನು ಪಾವತಿಸಲು ಈ ಮೂಲಕ 
ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಸಂಬಂಧ ತಗಲುವ ವೆಚ್ಚವನ್ನು 2011-12ರ ಆಯವ್ಯಯ ಲೆಕ್ಕ ಶೀರ್ಷಿಕೆ 2054-00-095-001-125 (ಆಧುನೀಕರಣ) ರಲ್ಲಿ 


ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ.ಜಿ. ಪಟಗಾರ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಪಿ.ಆರ್‌. 443 ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀಮತಿ ಬಿ. ಮಧುಮತಿ, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಇವರನ್ನು ಸರ್ಕಾರಿ ಸೇವೆಯಿ೦ದ ವಜಾ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯ, ಬೆಂಗಳೂರು 
ರವರ ಪತ್ರ ಸಂಖ್ಯೆ : ಜಾವಿ/20/ಬಿಸಿ/ಬಿಡಿ/ನಾಹಜಾನಿ/2003 ದಿನಾ೦ಕ : 07-11-2008. 
2. ವಾಣಿಜ್ಯ ತೆರಿಗೆ ಆಯುಕ್ತರ ಪತ್ರ ಸಂಖ್ಯೆ : ವಿಸಿಆರ್‌/ಜಿಎಜಡ್‌/ಸಿಆರ್‌-35/2008-2009 ದಿನಾಂಕ 
27-11-2008. 
ಪ್ರಸ್ತಾವನೆ : 

ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (1)ರ ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯ, 
ಬೆಂಗಳೂರು ರವರ ಪತ್ರದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಪರಿಶಿಷ್ಟ ಜಾತಿಯ ಮೀಸಲಾತಿ ಅಡಿಯಲ್ಲಿ ನೌಕರಿ ಪಡೆದಿರುವ ಶ್ರೀಮತಿ 
ಬಿ. ಮಧುಮತಿ, ಪ್ರಸ್ತುತ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಬೆಂಗಳೂರು, ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ಕೋರಿ ವಾಣಿಜ್ಯ ತೆರಿಗೆ 
ಆಯುಕ್ತರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಬಗ್ಗೆ ವಿಚಾರಣೆಯಿಂದ ಕಂಡುಬಂದ ಸತ್ಯಾಂಶಗಳ ಪ್ರಕಾರ ಪರ್ಸೋನಲ್‌-।, ವಾಣಿಜ್ಯ ತೆರಿಗೆ ಆಯುಕ್ತರ ಕಛೇರಿ, ಬೆ೦ಗಳೂರು, ಇಲ್ಲಿ 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರಾಗಿರುವ ಶ್ರೀಮತಿ ಮಧುಮತಿರವರು "ಹಿಂದೂ ಕೋಟೆಯಾರ್‌' ಜನಾಂಗಕ್ಕೆ ಸೇರಿದ್ದು, ಸುಳ್ಳು ಜಾತಿ ಪ್ರಮಾಣ ಪತ್ರ 
ಸಲ್ಲಿಸಿರುವ ಬಗ್ಗೆ ಹಲಸೂರು ಗೇಟ್‌ ಪೊಲೀಸ್‌ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತೆ ಕಲಂ 192, 196 ಮತ್ತು 420ರ ರೀತ್ಯ ಮೊಕದ್ದಮೆ ಸಂಖ್ಯೆ 
: 329/2008ರ ಕಲಂ 3ರ ಕ್ಲಾಸ್‌ (1) ಸಬ್‌ ಕ್ಲಾಸ್‌ (9) ಎಸ್‌.ಸಿ./ಎಸ್‌.ಟಿ.ಪಿಎ)1989ರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, 
ತನಿಖೆಯಲ್ಲಿ ಅಧಿಕಾರಿಯವರು ನೀಡಿರುವ "ಕೋಟೆಗಾರ್‌' ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವು ಸುಳ್ಳೆಂದು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ 
ಮಟ್ಟದ ಜಾತಿ ಪರಿಶೀಲನಾ ಸಮಿತಿ ಬೆಂಗಳೂರು ನಗರ ಜಿಲ್ಲೆ ಇವರ ಆದೇಶದ ದಿನಾಂಕ : 17-06-2004ರ ಮೇರೆಗೆ ಶ್ರೀಮತಿ ಬಿ. ಮಧುಮತಿ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರು ಪರಿಶಿಷ್ಟ ಜಾತಿ “ಕೋಟೆಗಾರ್‌” ಜಾತಿ ಪ್ರಮಾಣ ಪತ್ರ ನೀಡಿದ್ದು, ದಿನಾಂಕ : 29-03-2003ರ ರೀತ್ಯ 
ಇವರಿಗೆ ಪರಿಶಿಷ್ಟ ಜಾತಿಯ ಮೀಸಲಾತಿಯಡಿಯಲ್ಲಿ ಯಾವುದೇ ಸೌಲಭ್ಯವನ್ನು ನೀಡಬಾರದೆಂದು “ಹಿಂದೂ ಕೋಟೆಯಾರ್‌” ಸಾಮಾನ್ಯ ಜಾತಿಯಲ್ಲಿ 
ಮುಂದುವರೆಯಲು ಆದೇಶಿಸಿರುತ್ತಾರೆ. 

ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯದ ಹೆಚ್ಚುವರಿ ಡಿ.ಜಿ.ಪಿ.ರವರು ಇವರ ಜಾತಿ ಪ್ರಮಾಣ ಪತ್ರದ ಬಗ್ಗೆ ತನಿಖೆ ನಡೆಸಿದ್ದು, ಶ್ರೀಮತಿ 
ಬಿ.ಮಧುಮತಿ, ಪ್ರಸ್ತುತ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಇವರು ಮೂಲತಃ “ಹಿ೦ದೂ ಕೋಟೆಯಾರ್‌” ಜಾತಿಗೆ ಸೇರಿದವರಾಗಿದ್ದು, ಇವರು 
1991-92ನೇ ಸಾಲಿನಲ್ಲಿ "ಕೋಟೆಗಾರ್‌' ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ, 1985ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ/ವರ್ಗದ 
ವಿಶೇಷ ನೇಮಕಾತಿಯಡಿಯಲ್ಲಿ ಗ್ರೂಪ-ಎ ಹುದ್ದೆಗೆ ಅರ್ಜಿ ಸಲ್ಲಿಸಿ, ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು ಇವರಿಗೆ ಸುಳ್ಳು ಮಾಹಿತಿ ನೀಡಿ, 
1991-92ನೇ ಸಾಲಿನಲ್ಲಿ “ಕೋಟೆಗಾರ್‌” ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು, ಹಾಜರುಪಡಿಸಿ ದಿನಾಂಕ : 16-01-1991ನೇ ಸಾಲಿನಲ್ಲಿ ವಾಣಿಜ್ಯ 
ತೆರಿಗೆ ಸಹಾಯಕ ಆಯುಕ್ತರಾಗಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಗ್ರೂಪ್‌-ಎ ಹುದ್ದೆಗೆ ನೇಮಕವಾಗಿರುತ್ತಾರೆ ಎಂದು ತಿಳಿಸಿರುತ್ತಾರೆ. 

ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯದ ಹೆಚ್ಚುವರಿ ಡಿ.ಜಿ.ಪಿ ರವರು ಸರ್ವೋಚ್ಛ ನ್ಯಾಯಾಲಯದ ತೀರ್ಪನ್ನು ಉಲ್ಲೇಖಿಸಿ, ಶ್ರೀಮತಿ ಬಿ. 
ಮಧುಮತಿರವರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡುವಂತೆ ಸೂಚಿಸಿರುತ್ತಾರೆ. ಹೆಚ್ಚುವರಿ ಡಿ.ಜಿ.ಪಿ. ರವರು ಉಲ್ಲೇಖಿಸಿರುವ ಸರ್ವೋಚ್ಛ 
ನ್ಯಾಯಾಲಯದ ತೀರ್ಪಿನ ಉದ್ದ ಭಾಗವು ಈ ಕೆಳಕಂಡತಿದೆ : 

“A person procuring appointment in a post meant for reserved category candidate, on the basis of false caste certificate, 
held, in not a person holding civil post with in the meaning of article 311 such appointment, held, is no appointment in the eye of the 
law. Hence dismissal of a person so appointed, held does not attract article 311”. 

ಭಾರತ ಸರ್ವೋಚ್ಛ ನ್ಯಾಯಾಲಯದ ಸಿವಿಲ್‌ ಅಪೀಲು ಸಂಖ್ಯೆ : 4636/2008ರ ಮಧುಲಿಕ ಗುರುಪ್ರಸಾದ ಧಾಹಿರ್‌ ಮತ್ತು ಇತರರು 
ಪ್ರಕರಣದಲ್ಲಿ ದಿನಾಂಕ : 27-05-2008 ರಂದು ನೀಡಿರುವ ತೀರ್ಪಿನ ಅನುಸಾರ ಯಾವುದೇ ನೋಟೀಸನ್ನು ನೀಡದೇ ನೇಮಕಾತಿಯನ್ನು ರದ್ದು 
ಮಾಡತಕ್ಕದ್ದು ಮತ್ತು ಯಾವುದೇ ಹುದ್ದೆಯಲ್ಲಿ ಮುಂದುವರೆಸತಕ್ಕದ್ದಲ್ಲ ಎಂದು ತಿಳಿಸಲಾಗಿದೆ. ಅದರ ಉದ್ಧೃತ ಭಾಗ ಈ ಕೆಳಕಂಡಂತೆ ಇರುತ್ತದೆ. 

“as soon as the finding is recorded by the the scrutiny committee holding that the certificate obtained was false on its 
cancellation and confiscation simultaneously, it should be communicated to the educational institution concerned, or the appointing 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೧೩ 





authority with a request to cancel the admission on the appointment thereon, the admission or appointment shall be cancelled 
without any further notice to the candidate and the candidate shall be debarred from further study or continue in office in a post”. 
ಶೀಮತಿ ಬಿ.ಮಧುಮತಿ, ಪ್ರಸ್ತುತ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ಮತ್ತು ಇತರರು ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಸಿದ ರಿಟ್‌ 
ಅರ್ಜಿ ಸಂಖ್ಯೆ ; 15034/2008ನ್ನು ವಾಪಸ್ಸ್‌ ಪಡೆದಿರುವ ಕಾರಣ ದಿನಾ೦ಕ : 08-04-2011ರ ಆದೇಶದಲ್ಲಿ ರಿಟ್‌ ಅರ್ಜಿಯನ್ನು ವಜಾ ಮಾಡಲಾಗಿದೆ. 
ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯದ ತನಿಖೆಯಿಂದ ಶ್ರೀಮತಿ ಬಿ. ಮಧುಮತಿರವರು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ, ಪರಿಶಿಷ್ಟ 
ಜಾತಿಗೆ ಮೀಸಲಾಗಿದ್ದ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಹುದ್ದೆಗೆ ನೇಮಕಗೊಂಡಿರುವುದು ಸಾಬೀತಾಗಿರುವುದರಿಂದ ಮೇಲೆ ಉಲ್ಲೇಖಿಸಿದ 
ಸರ್ವೋಚ್ಛ ನ್ಯಾಯಾಲಯದ ತೀರ್ಪಿನನ್ವಯ ಸರ್ಕಾರವು ಪರಿಶೀಲಿಸಿ, ಶ್ರೀಮತಿ ಬಿ. ಮಧುಮತಿ ಇವರನ್ನು ಸೇವೆಯಲ್ಲಿ ಮುಂದುವರೆಸುವುದು 
ಸೂಕ್ತವಲ್ಲವೆಂದು ತೀರ್ಮಾನಿಸಿ ಅವರನ್ನು ತಕ್ಷಣ ಸರ್ಕಾರಿ ಸೇವೆಯಿಂದ ವಜಾ ಮಾಡುವುದು ಸೂಕ್ತವೆಂದು ಪರಿಗಣಿಸಿ ಈ ಮುಂದಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಆಇ 79 ವಾತೆತ 2008, ಬೆಂಗಳೂರು, ದಿನಾಂಕ : 25-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳ ಹಿನ್ನೆಲೆಯಲ್ಲಿ ಶಿಸ್ತುಪ್ರಾಧಿಕಾರವಾದ ಸರ್ಕಾರವು, ಶ್ರೀಮತಿ ಬಿ.ಮಧುಮತಿ, ಪ್ರಸ್ತುತ ವಾಣಿಜ್ಯ ತೆರಿಗೆ 
ಉಪ ಆಯುಕ್ತರು (ಪರ್ಸೋನಲ್‌-1, ವಾಣಿಜ್ಯ ತೆರಿಗೆ ಆಯುಕ್ತರ ಕಛೇರಿ, ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು, ಇವರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿ೦ದ ವಜಾಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಆರ್‌. ಚಂದ್ರಶೇಖರಾರಾಧ್ಯ 
ಪೀಠಾಧಿಕಾರಿ 
ಪಿ.ಆರ್‌. 444 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 


INFORMATION TECHNOLOGY, BIOTECHNOLOGY AND SCIENCE AND TECHNOLOGY SECRETRIAT 
Sub: Withdrawl of approval of the project proposal of M/s OPTO Circuits (India) Limited to establish “SEZ 
Electronics Hardware Projects and Transfer of approval from M/s Opto Circuits (India) Limited to M/s 
Opto Infrastructure Lid. 


Read : 1. Government Order No. ITD 34 MDA 2007(1) dated : 04-03-2008. 
2. Government Order No. ITD 08 MDA 2008 (37) dated : 27-05-2008. 
3. Proceedings of 26" State High Level Clearance Committee (SHLCC) meeting held on 
09-11-2011. 
4. Letter No. Cl/286/SP/2011, dated : 17-12-2011 of Director (Technical Cell) Commerce and 


Industries department, Bangalore. 
Preamble: 

In the Government Order read at (1) above, approval was accorded to M/s Opto Circuits (India) Ltd., to establish SEZ for 
Electronics Hardware Sector at Pharma SEZ, Hassan in 250 acres of land in KIADB Industrial area at Hassan. 

In the Government Order read at (2) above, Government was accorded approval to transfer of approval from M/s Opto 
Circuits (India) Ltd., to M/s Opto Infrastructure Ltd. and to include IT and ITES activities to SEZ for Electronic Hardware Project 
activity. 

In the Proceedings read at (3) it states that, again the company is seeking SHLCC approval for change of activity to 
manufacturing of Equipments, Devices, Accessories including Consumables for medical and other applications. Instead of SEZ, for 
Electronic Hardware, IT and ITES approved earlier. 

The committee approved for change of activity from “SEZ for Electronic Hardware and IT/ITES to manufacturing 
equipment, Devices, Accessories including Consumables for Medical and other applications - SEZ”. The project proponent to 
comply with the norms under SEZ. 

1. Inthe letter read at (4) Director, technical cell, Commerce and Industries Departments requested to issue amended ಅ.0೦. 
from Information technology, Bio-technology and Science and technology department. But the change of activity is not 
pertains to Information technology, Bio-technology and Science and technology department. 


This proposal has been examined. Government is pleased to withdraw the Orders. Hence this Order. 


Government Order No. ITD 55 MDA 2011, Bangalore, Dated: 235 January 2012 
In the circumstances explained in the Preamble, Government are pleased to withdraw the Government Orders (1) ITD 34 
MDA 2007 (1) dated : 04-03-2008 and (2) ITD 08 MDA 2008 (37) dated : 27-05-2008. 


By Order and in the Name of the Governor of Karnataka 
E. Ramakrishnappa 
Under Secretary to Government 
PR. No. 445 Department of Information Technology, Biotechnology 
and Science & Technology 


೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





INFORMATION TECHNOLOGY, BIO TECHNOLOGY AND 
SCIENCE & TECHNOLOGY SECRETARIAT 


ADDENDUM 
Sub : Constitution of Selection Committee for BT Finishing School. 
No. ITD 18 MDA 2011, Bangalore Dated: 24-01-2012 


In the order portion of Government Order No: ITD 01 MDA 2010 Dated: 27-05-2010 after Sl No: 6 the following shall be 


inserted. 
7) Smt. Ramya S. Member 
General Manager (F & A), 
KBITS 
By Order and in the name of the Governor of Karnataka, 
S. Raju 
Deputy Secretary to Government 
PR. 446 Department of Information Technology, 


Bio Technology and Science & Technology 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ವಿಷಯ : ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ 2011-2012 ನೇ ಸಾಲಿನ ಮೂರನೇ ಕಂತಿನ ಅನುದಾನ 

ಬಿಡುಗಡೆ ಮಾಡುವ ಬಗ್ಗೆ. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಯೋಇ 25 ಹೈಕಮಂ 2011, ದಿನಾಂಕ: 20.05.2011. 

2 ಸರ್ಕಾರದ ಆದೇಶ ಸಂಖ್ಯೆ ಯೋಇ 25 ಹೈಕಮಂ 2011, ದಿನಾಂಕ: 20.09.2011. 
3 ಪತ್ರ ಸಂಖ್ಯೆ: ಹೈಕಪ್ರಮಂ/ಹನಿ/ಎಸಿ-1/2011-12, ದಿನಾಂಕ: 24.11.2011. 
ಪ್ರಸ್ತಾವನೆ : 

2011-12ನೇ ಸಾಲಿನಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “2515-00-800-0-01 (ಯೋಜನೆ)” 
ಅಡಿಯಲ್ಲಿ ರೂ. 130.00 ಲಕ್ಷಗಳನ್ನು ಹಾಗೂ 4515-0-800-0-01 ಅಡಿಯಲ್ಲಿ ರೂ. 4370.00 ಲಕ್ಷಗಳನ್ನು ಒದಗಿಸಲಾಗಿದೆ ಮೇಲೆ ಓದಲಾದ (1) 
ಮತ್ತು (2) ರಲ್ಲಿನ ಸರ್ಕಾರದ ಆದೇಶದಲ್ಲಿ ಮೊದಲನೇ ಹಾಗೂ ಎರಡನೇ ಕಂತಾಗಿ ಒಟ್ಟು ರೂ. 2250.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಮೇಲೆ ಓದಲಾದ (3) ರ ಪತ್ರದಲ್ಲಿ ಕಾರ್ಯದರ್ಶಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಇವರು ಮೂರನೇ ಕಂತನ್ನು ಬಿಡುಗಡೆ 
ಮಾಡಲು ಕೋರಿರುವ ಹಿನ್ನೆಲೆಯಲ್ಲಿ ಮಂಡಳಿಗೆ ಮೂರನೇ ಕಂತಾಗಿ ರೂ. 1125.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. 
ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಯೋಇ, 25 ಹೈಕಮಂ 2011, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2011 

2011-12ನೇ ಸಾಲಿನಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಆಡಳಿತ ವೆಚ್ಚಗಳಿಗಾಗಿ ಲೆಕ್ಕಶೀರ್ಷಿಕೆ “2515-00-800-0- 
01-101-(ಸಹಾಯಾನುದಾನ)” ಅಡಿಯಲ್ಲಿ ರೂ. 40.00 ಲಕ್ಷಗಳನ್ನು (ನಲವತ್ತು ಲಕ್ಷಗಳು ಮಾತ್ರ) ಬಂಡವಾಳ ವೆಚ್ಚಗಳಿಗಾಗಿ ಲೆಕ್ಕಶೀರ್ಷಿಕೆ “4515- 
00-800-0-01-132” ಅಡಿ ರೂ. 835.00 ಲಕ್ಷಗಳನ್ನು (ಎ೦ಟುನೂರಾ ಮೂವತ್ತೈದು ಲಕ್ಷಗಳು ಮಾತ್ರ ವಿಶೇಷ ಘಟಕ ಯೋಜನೆಯಡಿ 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕಶೀರ್ಷಿಕೆ “4515-00-800-0-01-4227 ಅಡಿಯಲ್ಲಿ ರೂ. 175.00 ಲಕ್ಷಗಳನ್ನು (ಒಂದು ನೂರ 
ಎಪ್ಪತ್ತೈದು ಲಕ್ಷಗಳು ಮಾತ್ರ ಹಾಗೂ ಗಿರಿಜನ ಉಪಯೋಜನೆಯಡಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕಶೀರ್ಷಿಕೆ “4515-00-800-0-01- 
423” ಅಡಿಯಲ್ಲಿ ರೂ. 75.00 ಲಕ್ಷಗಳು (ರೂ. ಎಪ್ಪತ್ತೈದು ಲಕ್ಷಗಳು ಮಾತ್ರ) ಒಟ್ಟು ರೂ. 1125.00 ಲಕ್ಷಗಳನ್ನು (ಹನ್ನೊಂದು ಕೋಟಿ ಇಪ್ಪತ್ತೈದು 
ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಲಾಗಿದೆ. 

2) ಬಿಡುಗಡೆಯಾದ ಮೊತ್ತವನ್ನು ಮಂಡಳಿಯ ವೈಯಕ್ತಿಕ ಖಾತೆಯಲ್ಲಿ ಮೊದಲು ಇಟ್ಟು ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು. ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು 2011-12ರ ಸಾಲಿನಲ್ಲಿ ಮಂಡಳಿಯ ಕಾರ್ಯದರ್ಶಿಯವರು ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ/537/ವೆಚ್ಚ-06/2011, ದಿನಾಂಕ: 17.12.2011ರಲ್ಲಿನ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 447 ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ-! & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಥಿಕ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೧೫ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ: ಯೋಇ 15 ಮಪ್ರಮಂ 2011, ಬೆಂಗಳೂರು, ದಿನಾಂಕ: 25-1-2012 


ಸರ್ಕಾರದ ಆದೇಶ ಸಂಖ್ಯೆ: ಯೋಇ 15 ಮಪ್ರಮಂ 2011 ದಿ: 16-1-2012ರಲ್ಲಿ ಲೆಕ್ಕಶೀರ್ಷಿಕೆ “4515-00-80-0-03-1327 ಅಡಿಯಲ್ಲಿ 
ರೂ. 640.00 ಲಕ ಎಂಬುದನು ಬದಲಾಗಿ 625.00 ಲಕ ಎಂದು ತಿದ್ದಿ ಓದಿಕೊಳ್ಳತಕ್ತದ್ದು. 
ಲೃ gi [oY ಬ ಲ ಸದಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 448 ಎಂ.ಜಿ. ಮುಳ ಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ (ರಿ) ಈ ಸಂಸ್ಥೆಗೆ 
ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: ಸಹಕಾರ ಸಂಘಗಳ ನಿಬಂಧಕರು ಬೆ೦ಗಳೂರು ಇವರ ಪತ್ರ ಸಂಖ್ಯೆ: ಆರ್‌ಸಿಎಸ್‌/ಎಡಿಎ೦/17/ಎಸ್‌ಒಆರ್‌- 
1/2011-12 ದಿನಾಂಕ 4/0/2011 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ 4/0/2011ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರು ಕರ್ನಾಟಕ ವಿದ್ಯುಚ್ಛಕ್ತಿ 
ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ (ರಿ). ಬೆಂಗಳೂರು ಈ ಸಂಘವು ಸಂಖ್ಯೆ:466/75-76 ರಂತೆ ನೊಂದಣಿಯಾಗಿದ್ದು 
ಸಂಘದ ಬೈಲಾ ಪ್ರಕಾರ ಸಮಿತಿ ಅವಧಿ 3 ವರ್ಷಗಳಾಗಿರುತ್ತವೆ. ದಿನಾಂಕ 3/2/2008 ರಂದು ಸಮಿತಿಗೆ ಚುನಾವಣೆ ನಡೆದು ದಿನಾಂಕ 31/1/2011ಕ್ಕೆ 
ಅವಧಿ ಮುಕ್ತಾಯವಾಗಿದ್ದು ಇದುವರೆವಿಗೂ ಚುನಾವಣೇ ನಡೆಸಲು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲವೆಂದು ಬೆಂಗಳೂರು ನಗರ ಜಿಲ್ಲೆ 
ಸಂಘಗಳ ನೊಂದಣಾಧಿಕಾರಿ, ಕೇಂದ್ರವಲಯ, ಇವರು ವರದಿ ಮಾಡಿರುವುದಾಗಿ ತಿಳಿಸಿರುತ್ತಾರೆ. 
ಸಂಘಕ್ಕೆ ಚುನಾವಣೇ ನಡೆಯದೆ ಇರುವುದರಿಂದ ದೂರು ಅರ್ಜಿಗಳು ಬರುತ್ತಿವೆ. ಸಂಘಕ್ಕೆ ಬೈಲಾ ಪ್ರಕಾರ ನಿಗದಿತ ಅವಧಿಯಲ್ಲಿ ಚುನಾವಣೆ 
ನಡೆಸುವುದು ಅವಶ್ಯಕವಾಗಿದೆ. ಅಲ್ಲದೆ ಮಂಡಳಿ ಚುನಾವಣೆ ನಡೆಸಲು ವಿಫಲರಾಗಿರುವುದರಿಂದ ಸದರಿ ಸಂಘಕ್ಕೆ ಕರ್ನಾಟಕ ಸಂಘಗಳ ನೊಂದಣಿ 
ಕಾಯ್ದೆ 1960 ರ ಕಲಂ 27 (ಎ) ರನ್ವಯ ಆಡಳಿತಾಧಿಕಾರಿಯನ್ನು ನೇಮಿಸುವುದು ಸೂಕ್ತವೆಂದು ಜಿಲ್ಲಾ ಸಂಘಗಳ ನೊಂದಣಾಧಿಕಾರಿಗಳು, 
ಕೇಂದ್ರವಲಯ, ಬೆಂಗಳೂರುರವರ ಅಭಿಪ್ರಾಯದ ಶಿಫಾರಸ್ಸನ್ನು ಪರಿಗಣಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆಯ ಆಡಳಿತ ಅವಧಿ ಮುಗಿದಿದ್ದು, ಆಡಳಿತ 
ಮಂಡಳಿಗೆ ಚುನಾವಣೆ ನಡೆಸಲು ವಿಫಲರಾಗಿರುವುದರಿಂದ ಈ ಸಂಸ್ಥೆಯಲ್ಲಿ ಕರ್ನಾಟಕ ಸಂಘಗಳ ನೊಂದಣಿ ಕಾಯ್ದೆ 1960 
ಉಲ್ಲಂಘನೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಇ 04 ಸಸಂನೋ 2012, ಬೆಂಗಳೂರು, ದಿನಾಂಕ: 21ನೇ ಜನವರಿ, 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ 
ಸಂಸ್ಥೆ (ರಿ) ಬೆಂಗಳೂರು ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27(ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸ೦ಘಗಳ ಜಿಲ್ಲಾ ನೊಂದಣಾಧಿಕಾರಿಗಳು ಕೇಂದ್ರ ವಲಯ, ಮಲ್ಲೇಶ್ವರಂ, ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯಾಗಿ 
ಆರು (06) ತಿಂಗಳ ಅವಧಿಗೆ ನೇಮಿಸಿ ಆದೇಶಿಸಿದೆ. 
ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಸ್ಥೆಗೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ, ಹೊಸ ಆಡಳಿತ ಮಂಡಳಿಗೆ ಅಧಿಕಾರ 
ಹಸ್ತಾಂತರಿಸುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
449 ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಹಕಾರ ಇಲಾಖೆ 


೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಸಹಕಾರ ಸಚಿವಾಲಯ 
ವಿಷಯ : ಹಣ್ಣು ಮತ್ತು ತರಕಾರಿ (ವಿಶೇಷ) ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆ೦ಗಳೂರು -ಬ್ಯಾಟರಾಯನಪುರ ಉಪ 
ಮಾರುಕಟ್ಟೆಯಲ್ಲಿ ಸಾರ್ವಜನಿಕ ಖಾಸಗಿ ಸಹಬಾಗಿತ್ತದಲ್ಲಿ (ಪಿ.ಪಿ.ಪಿ) ಆಧುನಿಕ ಮಾರುಕಟ್ಟೆ ನಿರ್ಮಾಣ 
ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರಸಂಖ್ಯೆ: ಕೃಮಾಇ/ಮಾಆಯೋ/ಆಆ- 
2410/2010-11 ದಿ: 21.10.2010. 
2. ಸರ್ಕಾರದ ಪತ್ರ ಸಂಖ್ಯೆ: ಸಇ 322 ಎ೦ಆರ್‌ಇ 2010 ದಿನಾಂಕ: 4.11.2010 
3. ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆ೦ಗಳೂರು ಇವರ ಪತ್ರಸಂಖ್ಯೆ: ಕೃಮಾಇ/ಮಾಆಯೋ/ಆಆ- 
10285/2010-11 ದಿ: 16.12.2010 
4. ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 04.01.2011 ರಂದು 
ನಡೆದ ಸಭೆಯ ನಡವಳಿಗಳು. 
5. ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಇವರ ಪತ್ರಸಂಖ್ಯೆ 
ಕೃಮಾಇ/ಮಾಆಯೋ/ಆಆತಾಂತ್ರಿಕ/11595/2010-11 ದಿ: 24.1.2011 
6. ಸರ್ಕಾರದ ಆದೇಶ ಸಂಖ್ಯೆ ಸಇ 322 ಎ೦ಆರ್‌ಇ 2010 ದಿನಾಂಕ: 25.1.2011 
7. ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಇವರ ಪತ್ರ ಸಂಖ್ಯೆ: DAM/PAS/42/2011-12 ದಿನಾಂಕ: 
18.7.2011 
ಪ್ರಸ್ತಾವನೆ : 
ಕರ್ನಾಟಕ ಕೃಷಿ ಉತ್ತನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಕಾಯ್ದೆ 1966 ಹಾಗೂ ನಿಯಮಗಳು 1968 ರನ್ವಯ ಬೆಂಗಳೂರಿನಲ್ಲಿ 
1994 ರಲ್ಲಿ ಸ್ಥಾಪಿಸಲಾದ ಹಣ್ಣು ಮತ್ತು ತರಕಾರಿ (ವಿಶೇಷ) ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಿನ್ನಿಪೇಟೆ ಈ ಮಾರುಕಟ್ಟೆಗೆ ರೈತರ ಹಿತ ಕಾಪಾಡಲು 
ಹಾಗೂ ಹಣ್ಣು ಮತ್ತು ತರಕಾರಿ ವ್ಯಾಪಾರಕ್ಕೆ ಪೂರಕವಾದ ವ್ಯವಸ್ಥಿತ ಸೌಲಭ್ಯವನ್ನು ಕಲ್ಪಿಸಲು ಕಲಾಸಿಪಾಳ್ಯದಲ್ಲಿ ನಡೆಯುತ್ತಿರುವ ತರಕಾರಿ ವ್ಯಾಪಾರವನ್ನು 
ಬೆಂಗಳೂರು ನಗರ ಕೇಂದ್ರ ಪ್ರದೇಶದ ದಟ್ಟಣೆಯಿಂದ ನಗರದ ಹೊರ ವಲಯಕ್ಕೆ ಸ್ಥಳಾಂತರಿಸಲು 1987 ರಲ್ಲಿ ತರಕಾರಿಗಾಗಿ ಸಗಟು 
ಮಾರುಕಟ್ಟೆಯನ್ನಾಗಿ ಸ್ಥಾಪಿಸಿ ಉಪ ಮಾರುಕಟ್ಟೆ ಪ್ರಾಂಗಣವಾಗಿ ಅಭಿವೃದ್ಧಿಪಡಿಸಲು 31 ಎಕರೆ ಜಮೀನನ್ನು ಭೂ ಸ್ವಾಧೀನದ ಮೂಲಕ ಪಡೆಯಲಾಗಿದೆ. 
ಹಣ್ಣು ಮತ್ತು ತರಕಾರಿ (ವಿಶೇಷು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಿನ್ನಿಪೇಟೆ ಬೆ೦ಗಳೂರು ಇದಕ್ಕೆ ಸೇರಿದ ಬ್ಯಾಟರಾಯನಪುರ ಉಪ 
ಮಾರುಕಟ್ಟೆಯಲ್ಲಿ ಟರ್ನ್‌ ಕೀ ಆಧಾರದ ಮೇಲೆ ರೂ. 23-00 ಕೋಟಿ ವೆಚ್ಚದಲ್ಲಿ ಆಧುನಿಕ ಸಗಟು ಮಾರುಕಟ್ಟೆ ನಿರ್ಮಿಸಲು ಮೆ॥ ಎನ್‌.ಡಿ.ಡಿ.ಬಿ 
ಯೊಂದಿಗೆ ಕರಾರನ್ನು ಮಾಡಿಕೊಳ್ಳಲಾಗಿತ್ತು. ನಂತರ ಸದರಿ ಸಂಸ್ಥೆ ರೂ. 4100 ಕೋಟಿ ವೆಚ್ಚವಾಗುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ದಿನಾಂಕ: 
16.03.2006 ರಂದು ಸರ್ಕಾರದ ಕಾರ್ಯದರ್ಶಿ ಸಹಕಾರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಸ್ಥೆಯೊಂದಿಗೆ 
ಮಾಡಿಕೊಂಡ ಕರಾರನ್ನು ರದ್ದುಪಡಿಸಲಾಯಿತು. 
ತದನಂತರ ದಿನಗಳಲ್ಲಿ ಬೆಂಗಳೂರು ಹಣ್ಣು ತರಕಾರಿಗಳ (ವಿಶೇಷ) ಮಾರುಕಟ್ಟೆ ಪ್ರಾಂಗಣದಲ್ಲಿ 400 ಸಗಟು ವ್ಯಾಪಾರಸ್ಥರು ಲೈಸೆನ್ಸ್‌ ಪಡೆದು 
ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಆ ಪ್ರದೇಶದ ಜಾಗವು ಕಿರಿದಾಗಿದ್ದು ಇವರಿಗೆಲ್ಲ ಬ್ಯಾಟರಾಯನಪುರದಲ್ಲಿರುವ ಜಾಗದಲ್ಲಿ ಹೊಸ ಮಾರುಕಟ್ಟೆಯನ್ನು 
ಸ್ಥಾಪಿಸಿ ಮಳಿಗೆಗಳನ್ನು ಹಂಚಿಕೆ ಮಾಡುವ ಬಗ್ಗೆ ಪರಿಶೀಲಿಸಲಾಯಿತು. ಇದಕ್ಕಾಗಿ ತಗಲುವ ವೆಚ್ಚವು ಅತ್ಯಧಿಕವಾಗಿದ್ದು ಸಮಿತಿಯಲ್ಲಿ ಅಷ್ಟೊಂದು ಹಣವು 
ಇಲ್ಲದೇ ಇರುವುದರಿಂದ ಸಾರ್ವಜನಿಕ ಸಹಬಾಗಿತ್ಚದಲ್ಲಿ ಆಧುನಿಕ ಸಗಟು ಮಾರುಕಟ್ಟೆಯನ್ನು ವಿನ್ಯಾಸಗೊಳಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಪ್ರಥಮವಾಗಿ 
2007 ರಲ್ಲಿ ಸಾರ್ವಜನಿಕ ಟೆಂಡರ್‌ನ್ನು ಕರೆಯಲಾಗಿತ್ತು ಅಂದರೆ ಈ ಟಿಂಡರ್‌ಗೆ ಇದರಲ್ಲಿ ಮೆ। ಯೂನಿಟೆಕ್‌ ಲಿ. ನವದೆಹಲಿ ಇವರೊಬ್ಬರು ಮಾತ್ರ 
ತಾಂತ್ರಿಕ ಅರ್ಹತೆಯನ್ನು ಹೊಂದಿದ್ದು ಒಂದೇ ಸಂಸ್ಥೆ ಭಾಗವಹಿಸಿದ್ದರಿಂದ ಹಾಗೂ ತಾಂತ್ರಿಕ ಕಾರಣಗಳಿಂದಾಗಿ ಟೆಂಡರ್‌ ಪ್ರಕ್ರಿಯೆಯನ್ನು ದಿನಾಂಕ: 
22.10.2007ರಂದು ನಿರರ್ಥಕಗೊಳಿಸಿ ರದ್ದುಪಡಿಸಲಾಯಿತು. ಎರಡನೇ ಬಾರಿ ಕರೆಯಲಾದ ಟೆಂಡರ್‌ನಲ್ಲಿ ಮೆ॥ ಎಸ್‌.ಪಿ.ಎಂ.ಎಲ್‌. ಜೊತೆಗೆ 
ಎಲ್‌.ಎಂ.ಜೆ. ಇಂಟರ್‌ ನ್ಯಾಷನಲ್‌ ಲಿ. ಮತ್ತು ರುಡ್‌ ಸಿಸಿಎಲ್‌ ಜೊತೆಗೆ ಜಿ.ವಿ.ಪಿ.ಆರ್‌.ಇ.ಎಲ್‌. ಎಂಬ ಎರಡು ಸಂಸ್ಥೆಗಳು ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದು ತಾಂತ್ರಿಕ ಅರ್ಹತೆಯಲ್ಲಿ ಒಂದೇ ಸಂಸ್ಥೆ ಭಾಗವಹಿಸಿದ ಕಾರಣ ಸದರಿ ಟೆಂಡರ್‌ನ್ನು ಸಹ ದಿನಾಂಕ: 15.02.2010 ರಂದು 
ರದ್ದುಪಡಿಸಲಾಯಿತು. 
ಬ್ಯಾಟರಾಯನಪುರದಲ್ಲಿ ಕಟ್ಟಿಸಲು ಉದ್ದೇಶಿಲಾಗಿದ್ದ ಮಾರುಕಟ್ಟೆ ಸಂಕೀರ್ಣದ ಅಭಿವೃದ್ಧಿಗೆ ಸಾಕಷ್ಟು ಸಂಸ್ಥೆಗಳು ಭಾಗವಹಿಸದಿರುವುದರ 
ಹಿನ್ನೆಲೆಯಲ್ಲಿ ದಿ: 24.04.2010 ರಂದು ಅಂದಿನ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ಸಕ್ಕರೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ 
20 ಎಕರೆ ನಿವೇಶನವನ್ನು ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣಕ್ಕಾಗಿ ಮತ್ತು 10 ಎಕರೆ ಜಮೀನನ್ನು ವಾಣಿಜ್ಯ ಉಪಯೋಗಕ್ಕಾಗಿ ಬಳಸುವುದಕ್ಕಾಗಿ 
ಕಾಯ್ದಿರಿಸಲು ತೀರ್ಮಾನಿಸಿದೆ, ಕೆಲವು ಸರ್ಕಾರಿ ಸಂಸ್ಥೆಗಳು ಇದೇ ರೀತಿಯ ಯೋಜನೆಯಲ್ಲಿ ಹೆಚ್ಚಿನ ರಿಯಾಯಿತಿ ಅವಧಿಯನ್ನು 
ನಿಗದಿಪಡಿಸಿರುವುದನ್ನು ಪರಿಗಣಿಸಿ ಈ ಯೋಜನೆಯಲ್ಲಿಯೂ ಅವಧಿಯನ್ನು 30 ವರ್ಷಗಳಿಂದ 60 ವರ್ಷಗಳಿಗೆ ವಿಸ್ತರಿಸಲು ತೀರ್ಮಾನಿಸಿದೆ. 
ಅದರಂತೆ ಮಾರುಕಟ್ಟೆ ನಿರ್ಮಿಸಲು ಇರುವ ಜಾಗದಲ್ಲಿ 20 ಎಕರೆ ಜಮೀನನ್ನು ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣಕ್ಕಾಗಿ ಮತ್ತು 10 ಎಕರೆ 
ಜಮೀನನ್ನು ವಾಣಿಜ್ಯ ಉಪಯೋಗಕ್ಕಾಗಿ ಬಳಸಲು ತೀರ್ಮಾನಿಸಿ, ಯೋಜನೆಯಲ್ಲಿ ಹೆಚ್ಚಿನ ರಿಯಾಯಿತಿ ಅವಧಿಯನ್ನು 30 ವರ್ಷಗಳಿಂದ 60 
ವರ್ಷಗಳಿಗೆ ವಿಸ್ತರಿಸಲು ತೀರ್ಮಾನಿಸಿ ಯೋಜನೆಯಲ್ಲಿ 3 ಬ್ಲಾಕ್‌ಗಳಲ್ಲಿ 436 ಅಂಗಡಿಗಳು, 20 ಮೀಟರ್‌ ಅಗಲದ ಕಾಂಕ್ರೀಟ್‌ ರಸ್ತೆ ಶೀತಲಗೃಹ 
ನಿರ್ಮಾಣ, ವರ್ಗೀಕರಣ, ವಿಂಗಡಣೆ ಮತ್ತು ಪೂರಕ ಚಟುವಟಿಕೆಗಳಿಗಾಗಿ ಸೌಲಭ್ಯಗಳನ್ನು ನೀಡುವುದು. ಮಾರುಕಟ್ಟೆ ಸಮಿತಿಯ ಆಡಳಿತ ಕಛೇರಿ, 
ಬ್ಯಾಂಕ್‌, ವಿಶ್ರಾಂತಿ ಗೃಹ ಮುಂತಾದ ಸೌಲಭ್ಯಗಳಿಗಾಗಿ ಎರಡು ಮಹಡಿಗಳ ಕಟ್ಟಡವನ್ನು ಹಾಗೂ ಬಾಡಿಗೆ ಮೇಲೆ ನೀಡುವ ಸಲುವಾಗಿ ಹೆಚ್ಚುವರಿ 
ಕಛೇರಿ ಜಾಗವನ್ನು ನಿರ್ಮಿಸುವುದು ಹಾಗೂ ನೆಲಮಾಳಿಗೆಯಲ್ಲಿ ವಾಹನಗಳ ನಿಲುಗಡೆ ಸೌಲಭ್ಯವನ್ನು ಒದಗಿಸುವುದು. ಟೆಂಡರ್‌ ದಾಖಲೆಯಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೧೭ 





ಪ್ರತಿಯೊಂದು ಸೌಲಭ್ಯಕ್ಕೆ ಗುರುತಿಸಲಾದ ನಿರ್ದಿಷ್ಟ ವಿಸ್ತೀರ್ಣ ಮತ್ತು ಕಟ್ಟಡ ನಿರ್ಮಾಣದ ನಿರ್ದಿಷ್ಟ ಗುಣಮಟ್ಟವನ್ನು ನಿಗದಿಪಡಿಸಲು ತೀರ್ಮಾನಿಸಿ 3ನೇ 
ಬಾರಿಗೆ ದಿನಾಂಕ: 20.08.2010 ರಂದು ಟೆಂಡರ್‌ ಕರೆಯಲಾಯಿತು. 

ಸಾರ್ವಜನಿಕ ಖಾಸಗಿ ಸಹಬಾಗಿತ್ವದಲ್ಲಿ (ಪಿ.ಪಿ.ಪಿ) ಆಧುನಿಕ ಮಾರುಕಟ್ಟೆ ನಿರ್ಮಿಸುವ ಕುರಿತು ಟೆಂಡರ್‌ ಕರೆದು ಟೆಂಡರ್‌ನಲ್ಲಿ ಭಾಗವಹಿಸಿದ 
ಸಂಸ್ಥೆಗಳ ತಾಂತ್ರಿಕ ಬಿಡ್‌ನ್ನು ಮೌಲ್ಯಮಾಪನ ಮಾಡಲು ಟೆಂಡರ್‌ ಪರಿಶೀಲನ ಉಪ ಸಮಿತಿಯನ್ನು ರಚಿಸುವಂತೆ ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ 
ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಇವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು. 

ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಪತ್ರದಲ್ಲಿ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಲೆಕ್ಕ ಪತ್ರ ಇಲಾಖೆ, 
ಪ್ರಧಾನ ವಾಸ್ತುಶಿಲ್ಪಿ ಕರ್ನಾಟಕ ಸರ್ಕಾರ, ಮೂಲಸೌಲಭ್ಯ ಇಲಾಖೆಯ ಪ್ರತಿನಿಧಿ ಮತ್ತಿತರರನ್ನು ಒಳಗೊಂಡ ಒಂದು ಟೆಂಡರ್‌ ಮೌಲ್ಯಮಾಪನ 
ಸಮಿತಿಯನ್ನು ದಿನಾಂಕ: 04.11.2010 ರಂದು ರಚಿಸಲಾಗಿತ್ತು. 

ಟೆಂಡರ್‌ ಮೌಲ್ಯಮಾಪನ ಸಮಿತಿಯು ದಿನಾಂಕ: 13.12.2010 ರಂದು ತೀರ್ಮಾನಿಸಿದಂತೆ ಹಾಗೂ ಮೆ॥ ಐಡೆಕ್‌ ಸಂಸ್ಥೆಯಿಂದ ತಾಂತ್ರಿಕ 
ಮಾಹಿತಿಯನ್ನು ಮೌಲ್ಯಮಾಪನ ಮಾಡಿಸಿ ಟೆಂಡರ್‌ನಲ್ಲಿ ಭಾಗವಹಿಸಿದ 4 ಸಂಸ್ಥೆಗಳಲ್ಲಿ ಮೆ॥ ಟ್ರ್ಯೂ ಫ್ಯಾಬ್‌ ಇಂಜಿನಿಯರ್ಸ್‌ ಲಿ. ಸಂಸ್ಥೆಯನ್ನು 
ಹೊರತುಪಡಿಸಿ ಉಳಿದ 3 ಸಂಸ್ಥೆಗಳಾದ ಮೆ॥ ಕೋಸ್ಟಲ್‌ ಪ್ರಾಜೆಕ್ಟ್ಸ್‌ ಲಿ. ಮೆ ಶೋಭಾ ಡೆವಲಪರ್ಸ್‌ ಲ್ಲಿ ಮೆ॥ ಆಕೃತಿ ಸಿಟಿ ಲಿ. ಇವರುಗಳು 
ಯೋಜನಾ ವರದಿಯಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿ೦ದ ಅರ್ಹರಾಗಿರುವುದಾಗಿ ಮೇಲೆ(3) ರಲ್ಲಿ ಓದಲಾದ ನಿರ್ದೇಶಕರು ಕೃಷಿ ಮಾರಾಟ 
ಇಲಾಖೆ ಬೆಂಗಳೂರು ಇವರ ಪತ್ರದಲ್ಲಿ ಸರ್ಕಾರಕ್ಕೆ ವರದಿ ಮಾಡಿರುತ್ತಾರೆ. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 04.012011 ರಂದು ನಡೆದ ಸಭೆಯಲ್ಲಿ ಐಡೆಕ್‌ 
ಸಂಸ್ಥೆಯು ನೀಡಿದ ವರದಿಯ ಮೇರೆಗೆ ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆ ಗಳಿಸಿದ್ದ ಮೂರು ಸಂಸ್ಥೆಗಳ ಆರ್ಥಿಕ ಬಿಡ್‌ನ್ನು ತೆರೆಯಲು ತೀರ್ಮಾನಿಸಿ 
ಸಾರ್ವಜನಿಕ ಮತ್ತು ಖಾಸಗಿ ಸಹಬಾಗಿತ್ವದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಆಧುನಿಕ ಮಾರುಕಟ್ಟೆಯ ನಕ್ಷೆ, ಸ್ಥಳದ ವಿಸ್ತೀರ್ಣ ಇವುಗಳನ್ನು ಪರಿಶೀಲಿಸಿ 
ಕಟ್ಟಡದಲ್ಲಿ ಗಾರ್ಬೇಜ್‌ ವಿಲೆವಾರಿ, ಮಳೆ ನೀರು ಕೊಯ್ಲು (Rain water Harvesting). ಸೋಲಾರ್‌ ಉಪಕರಣಗಳನ್ನು ಅಳವಡಿಸುವುದು ಹಾಗೂ 
ಮಾರುಕಟ್ಟೆಯಲ್ಲಿ ವಾಹನಗಳ ಸುಲಲಿತ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವುದು, ಅಂಗಡಿ ಪ್ಲಾಟ್‌ ಫಾರಂಗಳನ್ನು ಉದ್ದಗಲಕ್ಕೂ ನಿರ್ಮಿಸುವುದು, ಕಾಂಕ್ರಿಟ್‌ 
ರಸ್ತೆಗಳನ್ನು ನಿರ್ಮಿಸುವುದು, ಕಟ್ಟಡದಲ್ಲಿ ಟೊಳ್ಳು ಇಟ್ಟಿಗೆಗಳನ್ನು (0100 81049) ಬಳಸುವುದು, ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಕಛೇರಿಯ 
ಕಟ್ಟಡಕ್ಕೆ ಅವಕಾಶ ಕಲ್ಪಿಸಿ ಉಳಿದ ಭಾಗವನ್ನು ವಾಣಿಜ್ಯ ಉದ್ದೇಶದಿಂದ ಬಾಡಿಗೆ ನೀಡುವುದು. ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ರೈತರಿಗೆ ಅವಶ್ಯವಿರುವ 
ಎಲ್ಲಾ ತರಹದ ಸೌಕರ್ಯಗಳನ್ನು ಕಲ್ಪಿಸುವುದು ಮತ್ತು ಸಾಧ್ಯವಿದ್ದಲ್ಲಿ ಇಲಾಖೆಯ ಸಲುವಾಗಿ ಒಂದು ಗೆಸ್ಟ್‌ ಹೌಸ್‌ ನಿರ್ಮಿಸಲು ಯೋಜನೆಯನ್ನು 
ಸಿದ್ಧಪಡಿಸಿ ರಾಜ್ಯ ಮಟ್ಟದ ಏಕ ಗವಾಕ್ಷಿ ಪರಿಶೀಲನಾ ಸಮಿತಿ ಮುಂದೆ ಮಂಡಿಸಿ ನಂತರ ಸಚಿವ ಸಂಪುಟದ ಮುಂದೆ ಮಂಡಿಸಲು 
ತೀರ್ಮಾನಿಸಲಾಯಿತು. 

ಮೇಲೆ(5) ರಲ್ಲಿ ಓದಲಾದ ಪತ್ರದಲ್ಲಿ ದಿನಾಂಕ: 20.01.2011 ರಂದು ಯೋಜನೆಯ ಆರ್ಥಿಕ ಬಿಡ್‌ ತೆರೆದು ಸಮಿತಿಯು ನಡವಳಿಯನ್ನು 
ಸರ್ಕಾರಕ್ಕೆ ಸಲ್ಲಿಸಿದೆ ಹಾಗೂ ಮೇಲೆ(6) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಪಿಪಿಪಿ ಸೆಲ್‌ ಮೂಲಭೂತ 
ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಕಾರ್ಯಕಾರಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಇಂಡಸ್ಟ್ರೀಯಲ್‌ ಇನ್‌ವೆಸ್ಟ್‌ಮೆಂಟ್‌ ಡೆವಲಪ್‌ಮೆಂಟ್‌ ಕಾರ್ಪೋರೇಷನ್‌, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಐಡೆಕ್‌ ಮತ್ತು ಸರ್ಕಾರದ ಉಪ ಕಾರ್ಯದರ್ಶಿ (ಬಿಒಆರ್‌), ಆರ್ಥಿಕ ಇಲಾಖೆ ಇವರನ್ನು ಒಳಗೊಂಡ ಆರ್ಥಿಕ 
ಬಿಡ್‌ ಪರಿಶೀಲನಾ ಸಮಿತಿಯನ್ನು ರಚಿಸಲಾಗಿತ್ತು. ದಿನಾಂಕ: 03.03.2011 ರಂದು ನಡೆದ ಸದರಿ ಆರ್ಥಿಕ ಬಿಡ್‌ ಪರಿಶೀಲನ ಸಮಿತಿ ಸಭೆಯಲ್ಲಿ 
ತೀರ್ಮಾನಿಸಿದಂತೆ ಪ್ರತಿ 3 ತಿಂಗಳಿಗೆ ರೂ. 2.6 ಕೋಟಿ ನೀಡಲು ಒಪ್ಪಿರುವ ಮೆ॥ ಶೋಭಾ ಡೆವಲಪರ್ಸ್‌ ಲಿ. ಮೂವರು ಬಿಡ್ಡುದಾರರಲ್ಲಿ ಅತೀ ಹೆಚ್ಚು 
ಬಿಡ್ಡು ಮಾಡಿರುವುದರಿಂದ, ಈ ಸಂಸ್ಥೆಗೆ ರಿಯಾಯಿತಿ ಅವಧಿಯನ್ನು 60 ವರ್ಷಗಳಿಗೆ ನೀಡಲು ತೀರ್ಮಾನಿಸಿತು ಹಾಗೂ ಸದರಿ ಸಂಸ್ಥೆಯ ಬಿಡ್‌ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಲಾಭದಾಯಕವಾಗುವುದರಿ೦ದ ಇವರನ್ನು Preferred Bidder ಆಗಿ ಪರಿಗಣಿಸಿ ಯೋಜನೆಯನ್ನು ಈ ಸಂಸ್ಥೆಗೆ 
ವಹಿಸಲು ತೀರ್ಮಾನಿಸಿದೆ. 

ಉದ್ದೇಶಿತ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇಲಾಖೆಯ 
ಪ್ರಾಯವನ್ನು ಪಡೆದ ನಂತರ ಬ್ಯಾಟರಾಯನಪುರದಲ್ಲಿ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಕೀರ್ಣವನ್ನು ಸಾರ್ವಜನಿಕ ಖಾಸಗಿ ಸಹಬಾಗಿತ್ವದಲ್ಲಿ 
ಅಭಿವೃದ್ಧಿಪಡಿಸಲು ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಯಿತು ಹಾಗೂ ದಿನಾಂಕ: 31.12.2011 ರ ಸಚಿವ ಸಂಪುಟ 
ಸಭೆಯಲ್ಲಿ ಪ್ರಸ್ತಾವನೆಗೆ ಸಚಿವ ಸಂಪುಟವು ಅನುಮೋದನೆ ನೀಡಿರುತ್ತದೆ. ಮೇಲಿನ ಅ೦ಶಗಳ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸೇ 322 ಎಂಆರ್‌ಇ 2010, ಬೆಂಗಳೂರು, ದಿನಾಂಕ: 20-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಹಣ್ಣು ಮತ್ತು ತರಕಾರಿ (ವಿಶೇಷ) ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಿನ್ನಿಪೇಟೆ, 
ಬೆ೦ಗಳೂರು ಇವರ ಒಡೆತನದ ಬ್ಯಾಟರಾಯನಪುರ ಉಪ ಮಾರುಕಟ್ಟೆಯಲ್ಲಿರುವ ಒಟ್ಟು 30 ಎಕರೆ ವಿಸ್ತೀರ್ಣದಲ್ಲಿ ಸಾರ್ವಜನಿಕ ಖಾಸಗಿ ಸಹಬಾಗಿತ್ವ 

(ಪಿ.ಪಿ.ಪಿ) ಯೋಜನೆಯಡಿ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ನಿರ್ಮಿಸುವ ಯೋಜನೆಗೆ ಈ ಕೆಳಕಂಡ ಅಂಶಗಳ ಬಗ್ಗೆ ಸರ್ಕಾರದ 

ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 

I. ಕೃಷಿ ಮಾರಾಟ ಇಲಾಖೆಯ ಬೆಂಗಳೂರಿನ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಪ್ರಸ್ತಾಪಿಸಿರುವಂತೆ ತಾನು ಹೊಂದಿರುವ ಜಮೀನಿನ 
20 ಎಕರೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ಮಾಣ ಮತ್ತು ಸಂಬಂಧಿಸಿದ ಪ್ರಾಧಿಕಾರಗಳು ಕಟ್ಟಡದ ಎತ್ತರ ಮತ್ತು ಇತರ 
ವಿಷಯಗಳಿಗೆ ಸಂಬಂಧಿಸಿದಂತೆ ಅನುಮತಿಸುವ ಮಿತಿಗೊಳಪಟ್ಟು 10 ಎಕರೆ ಪ್ರದೇಶದಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಒಳಗೊಂಡಿರುವಂತೆ 
ಬ್ಯಾಟರಾಯನಪುರದಲ್ಲಿ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಕೀರ್ಣವನ್ನು ಅಭಿವೃದ್ಧಿಪಡಿಸುವುದು. 

2 ಈ ಸಂಬಂಧ ಕರ್ನಾಟಕ ಪಾರದರ್ಶಕ ಕಾಯ್ದೆ 1999ರನ್ವಯ ಇ-ಟೆಂಡರ್‌ ಪದ್ಧತಿಯ ಮೂಲಕ ಕರೆಯಲಾದ ಟೆಂಡರ್‌ನಂತೆ ರೂ. 106.30 
ಕೋಟಿ ವೆಚ್ಚದಲ್ಲಿ 20 ಎಕರೆ ಪ್ರದೇಶದಲ್ಲಿ ಮಾರುಕಟ್ಟೆ ಸಂಕೀರ್ಣವನ್ನು ನಿರ್ಮಿಸುವ ಮತ್ತು ಉಚಿತವಾಗಿ ಈ ಸಂಕೀರ್ಣವನ್ನು ಮಾರುಕಟ್ಟೆ 


ಸಮಿತಿಗೆ ಹಸ್ತಾಂತರಿಸುವುದರ ಜೊತೆಗೆ 60 ವರ್ಷಗಳವರೆಗೆ ತ್ರೈಮಾಸಿಕ ರೂ. 2.60 ಕೋಟಿ ರಿಯಾಯಿತಿ ಹಣವನ್ನು ವಾರ್ಷಿಕ ಶೇ. 3 ರ 


G 
ತು 


೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಹೆಚ್ಚಳದೊಂದಿಗೆ ಪಾವತಿ ಮಾಡುವ ಕುರಿತು ಅತಿ ಹೆಚ್ಚು ರಿಯಾಯಿತಿ ದರವನ್ನು ನಮೂದಿಸಿರುವ ಮೆ॥ ಶೋಭಾ ಡೆವಲಪರ್ಸ್‌ ಲಿ. ಇವರನ್ನು 
ಆಯ್ಕೆಯಾದ ಬಿಡ್‌ದಾರರೆ೦ದು ಘೋಷಿಸುವುದು. 

3. ಯಶಸ್ವಿ ಬಿಡ್‌ದಾರರು ಒಪ್ಪಂದದ ಅವಧಿ ಮುಗಿದ ಕೂಡಲೇ ವಾಣಿಜ್ಯ ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಿದ ಸ್ಥಳದಲ್ಲಿರುವ ಕಟ್ಟಡ ಹಾಗೂ 
ಅದರಲ್ಲಿರುವ ಎಲ್ಲಾ ಸೌಲಭ್ಯಗಳನ್ನು ಸುಸ್ಥಿತಿಯಲ್ಲಿ ಮಾರುಕಟ್ಟೆ ಸಮಿತಿಗೆ ಹಿಂತಿರುಗಿಸುವುದು. 

4. ಮಾರುಕಟ್ಟೆ ಸಮಿತಿಯು ಒಪ್ಪಂದದ ಸಂಪೂರ್ಣ ಅವಧಿಯಲ್ಲಿ ಪೂರ್ಣ ನಿವೇಶನದ ಮಾಲೀಕತ್ವದ ಹಕ್ಕನ್ನು ಹೊಂದಿರುತ್ತದೆ ಮತ್ತು 
ಅಭಿವೃದ್ಧಿದಾರರು ಸದರಿ ನಿವೇಶನದ ಮೇಲೆ ಯಾವುದೇ ಹಕ್ಕು ಪ್ರತಿಪಾದಿಸತಕ್ಕದ್ದಲ್ಲ. 

5. ಈ ಯೋಜನೆಯ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ, ಸಹಾಯಧನ ಬ್ಯಾಂಕ್‌ ಗ್ಯಾರಂಟಿ, ನೀಡುವುದಿಲ್ಲ. 

6. ಕಾರ್ಯದರ್ಶಿ ಹಣ್ಣು ಮತ್ತು ತರಕಾರಿ (ವಿಶೇಷ) ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಿನ್ನಿಪೇಟೆ, ಬೆ೦ಗಳೂರು ಇವರು ನಿರ್ದೇಶಕರು ಕೃಷಿ 
ಮಾರಾಟ ಇಲಾಖೆ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಕಾಯ್ದೆ 
1966 ರಲ್ಲಿನ ಅವಕಾಶದ ರೀತ್ಯ ಕ್ರಮ ಜರುಗಿಸಿ ಯೋಜನೆಯ ಯಶಸ್ವಿ ಬಿಡ್‌ದಾರರಾದ ಮೆ॥ ಶೋಭಾ ಡೆವಲಪರ್ಸ್‌ ಲಿ. ಇವರೊಂದಿಗೆ 
ಕರಾರು ಒಪ್ಪಂದ ಮಾಡಿಕೊಂಡು (Project Development and Implimention Agreement (PDIA), ಸಹಿ ಪಡೆಯತಕ್ಕದ್ದು. 

7. ಯೋಜನೆಯ ಅನುಷ್ಠಾನ ಪ್ರಗತಿಯ ಬಗ್ಗೆ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರು ಇವರು ಕಾಲಕಾಲಕ್ಕೆ ಪರಿಶೀಲಿಸಿ 
ಕಾಲಮಿತಿಯೊಳಗೆ ಯೋಜನೆ ಅನುಷ್ಠಾನಗೊಳಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 
450 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : ಮಹಿಳಾ ಸಮಾಜ ಕಸ್ತೂರಿಬಾ ಶಿಶುವಿಹಾರ (ರಿ). ದೊಡ್ಡಬಳ್ಳಾಪುರ ಈ ಸಂಸ್ಥೆಗೆ ನೇಮಕ ಮಾಡಿರುವ 
ಆಡಳಿತಾಧಿಕಾರಿಗಳ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ ಸಇ 156 ಸಸಂನೋ 2010 ದಿನಾಂಕ: 13/01/2011 ಹಾಗೂ 12/9/2011 
2) ಆಡಳಿತಾಧಿಕಾರಿಗಳು, ಮಹಿಳಾ ಸಮಾಜ ಕಸ್ತೂರಿಬಾ ಶಿಶುವಿಹಾರ (ರಿ), ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಪತ್ರ ದಿನಾಂಕ 30/2/2011 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ: 13/01/2011 ರ ಆದೇಶದಲ್ಲಿ, ಮಹಿಳಾ ಸಮಾಜ ಕಸ್ತೂರಿಬಾ ಶಿಶುವಿಹಾರ (ರಿ). ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಅವಧಿಯು ಮುಗಿದಿದ್ದು ಹಾಗೂ ಸಂಘದ ಆಡಳಿತ ಮಂಡಳಿಯು ನೂತನ 
ಆಡಳಿತ ಸಮಿತಿಯನ್ನು ಕಾನೂನು ಬದ್ಧವಾಗಿ ಚುನಾವಣೆ ನಡೆಸಿ ರಚಿಸುವಲ್ಲಿ ವಿಫಲವಾಗಿರುವುದು ದೃಢಪಟ್ಟಿರುವುದರಿಂದ, ಈ ಸಂಸ್ಥೆಗೆ ಕರ್ನಾಟಕ 
ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27ಎ ರಡಿಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ದೊಡ್ಡಬಳ್ಳಾಪುರ ಇವರನ್ನು ಸಂಸ್ಥೆಯ ಆಡಳಿತ 
ವ್ಯವಹಾರಗಳನ್ನು ನಿರ್ವಹಿಸಲು ಆಡಳಿತಗಾರರನ್ನಾಗಿ 06 ತಿಂಗಳ ಅವಧಿಗೆ ಅಥವಾ ಸದರಿ ಸಂಸ್ಥೆಗೆ ಕಾನೂನು ಬದ್ಧವಾಗಿ ಚುನಾವಣೆ ನಡೆಸಿ, 
ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿ, 
ಆಡಳಿತಾಧಿಕಾರಿಗಳು ಸಂಘಗಳ ನೋಂದಣಿ ಅಧಿನಿಯಮ 1960, ಸಂಘಗಳ ನೋಂದಣಿ ನಿಯಮಗಳು/ಸಂಘಗಳ ನಿಬಂಧನೆಗಳ ಅವಕಾಶಗಳನ್ನು 
ಗಮನಿಸಿ ಸಂಘದ ಆಡಳಿತ ಸಮಿತಿಗೆ ಚುನಾವಣೆ ನಡೆಸಿ, ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಆದೇಶಿಸಲಾಗಿತ್ತು. ದಿನಾಂಕ 
12/09/2011ರ ಸರ್ಕಾರಿ ಆದೇಶದಲ್ಲಿ ಆಡಳಿತಾಧಿಕಾರಿಯ ಅವಧಿಯನ್ನು ದಿನಾಂಕ 9/7/2011ರಿಂದ 6 ತಿಂಗಳ ಅವಧಿಗೆ ವಿಸ್ತರಿಸಿದೆ. 
ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಆಡಳಿತಾಧಿಕಾರಿಗಳು, ಮಹಿಳಾ ಸಮಾಜ ಕಸ್ತೂರಿಬಾ ಶಿಶುವಿಹಾರ (ರಿ), ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ಸದರಿ ಮಹಿಳಾ ಸಮಾಜಕ್ಕೆ ಚುನಾವಣೆ ನಡೆಸಲು ದಿನಾಂಕ 2/2/2011 ರಲ್ಲಿ ಚಾಲ್ತಿಯಲ್ಲಿರುವ ಸದಸ್ಯರ 
ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಸದರಿ ಪ್ರಕಟಣೆಗೆ ಸಂಬಂಧಿಸಿದಂತೆ ಹೆಸರು ಬಿಟ್ಟು ಹೋಗಿರುವುದಕ್ಕೆ ಹಾಗೂ ಪ್ರಕಟಿಸಿರುವ ಸದಸ್ಯರ 
ಪಟ್ಟಿಯನ್ನು ಆಕ್ಷೇಪಿಸಿ ಪರಿಶೀಲಿಸುವಂತೆ ಕೋರಿ ಸಲ್ಲಿಸಲಾದ ಆಕ್ಷೇಪಣೆಗಳ ಬಗ್ಗೆ ತೀರ್ಮಾನ ಕೈಗೊಂಡು ಅಂತಿಮ ಪಟ್ಟಿ ತಯಾರಿಸಲು ಈಗಾಗಲೇ 
ಸಹಾಯಕ ನಿಬಂಧಕರು ದೊಡ್ಡಬಳ್ಳಾಪುರ ಇವರ ಮಾರ್ಗದರ್ಶನ ನೀಡುವಂತೆ ಕೋರಲಾಗಿದೆ. ಆದ್ದರಿಂದ ಅಂತಿಮ ಪಟ್ಟಿಯನ್ನು ಪ್ರಕಟಿಸಿ 
ಕಾರ್ಯಾಕಾರಿ ಸಮಿತಿಗೆ ಚುನಾವಣೆ ನಡೆಸಲು ಸಮಯಾವಕಾಶ ಅಗತ್ಯವಿರುವುದರಿಂದ ನೀಡಲಾದ ಗಡುವನ್ನು ಇನ್ನೂ 2 ತಿಂಗಳ ಕಾಲ ಮುಂದೂಡಿ 
ಕಾರ್ಯಕಾರಿ ಸಮಿತಿಯನ್ನು ಚುನಾಯಿಸಲು ಅವಕಾಶ ಮಾಡಿಕೊಡಬೇಕೆಂದು ಕೋರಿರುತ್ತಾರೆ. 
ಆಡಳಿತಾಧಿಕಾರಿಗಳು ಸರ್ಕಾರಕ್ಕೆ ಬರೆದಿರುವ ಪತ್ರವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಆಡಳಿತಾಧಿಕಾರಿಗಳ ಅವಧಿಯನ್ನು 
ವಿಸ್ತರಿಸಲು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸೇ 117 ಸಸಂನೋ 2011, ಬೆಂಗಳೂರು, ದಿನಾಂಕ: 21ನೇ ಜನವರಿ, 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಮಹಿಳಾ ಸಮಾಜ ಕಸ್ತೂರಿಬಾ ಶಿಶುವಿಹಾರ (ರಿ), ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ೭೧೯ 





ಅಧಿಕಾರವನ್ನು ಚಲಾಯಿಸಿ, ಆಡಳಿತಾಧಿಕಾರಿಯಾಗಿ ನೇಮಕವಾಗಿರುವ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ದೊಡ್ಡಬಳ್ಳಾಪುರ ಇವರ ಆಡಳಿತಾಧಿಕಾರಿ 
ಅವಧಿಯನ್ನು ದಿನಾಂಕ: 09/01/2012 ರಿಂದ ಮುಂದಿನ ಎರಡು (02) ತಿಂಗಳ ಹೆಚ್ಚುವರಿ ಅವಧಿಗೆ ವಿಸ್ತರಿಸಿ ಆದೇಶಿಸಿದೆ. 
ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ, ಹೊಸ ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ 


ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
451 ಸರ್ಕಾರದ ಅಧೀನ ಕಾರ್ಯದರ್ಶಿ-2 


ಸಹಕಾರ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀಮತಿ ಎಸ್‌. ಸುಜಾತ, ಅಪರ ಸರ್ಕಾರಿ ವಕೀಲರು ಇವರ ಸೇವಾವಧಿಯನ್ನು ಮುಂದುವರೆಸುವ ಬಗ್ಗೆ.- 
ಓದಲಾಗಿದೆ: 4) ಸರ್ಕಾರಿ ಆದೇಶ ಸಂಖ್ಯೆ: ಲಾ 128 ಎಲ್‌ಎಜಿ 2010, ದಿನಾಂಕ 25-09-2010 
5) ಅಡ್ವೋಕೇಟ್‌ ಜನರಲ್‌ರವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: 204/AG/EST/2011-12 ದಿನಾಂಕ 13-09-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಸಂ. (1ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಡ್ವೋಕೇಟ್‌ ಜನರಲ್‌ರವರ ಕಚೇರಿ, 
ಬೆಂಗಳೂರು ಇಲ್ಲಿ ಒಂದು ಅಪರ ಸರ್ಕಾರಿ ವಕೀಲರ ಹುದ್ದೆಯನ್ನು ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಿ ಸದರಿ ಹುದ್ದೆಗೆ ಶ್ರೀಮತಿ ಎಸ್‌. 
ಸುಜಾತ, ವಕೀಲರು, ಮನೆ ನಂ. 230, 17ನೇ "ಸಿ' ಕ್ರಾಸ್‌, 3ನೇ ಬ್ಲಾಕ್‌, 4ನೇ ಸ್ಟೇಜ್‌, ಬಸವೇಶ್ವರ ನಗರ, ಬೆ೦ಗಳೂರು-5600079, ಇವರನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 23ರಡಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ನೇಮಿಸಲಾಗಿತ್ತು. ತದನಂತರ ಕ್ರಸಂ. 
(2) ಅಡ್ವೋಕೇಟ್‌ ಜನರಲ್‌ರವರ ಅರೆ ಸರ್ಕಾರಿ ಪತ್ರದಲ್ಲಿ ಕೋರಿರುವಂತೆ ಸದರಿ ವಕೀಲರ ನೇಮಕಾತಿ ಅವಧಿಯು ದಿನಾಂಕ 27-09-2011ರಂದು 
ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಮತ್ತೊಂದು ಅವಧಿಗೆ ಮುಂದುವರೆಸುವಂತೆ ಕೋರಲಾಗಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಲಾ 174 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ 27-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಎಸ್‌. ಸುಜಾತ, ಅಪರ ಸರ್ಕಾರಿ ವಕೀಲರು ಇವರನ್ನು ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 23ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ದಿನಾಂಕ 28-09-2011ರ೦ದ ಮತ್ತೊಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಡ್ವೋಕೇಟ್‌ ಜನರಲ್‌ ಕಚೇರಿಯ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 512 ವೆಚ್ಚ-10/2011, ದಿನಾಂಕ 06-01-2012ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಪಿ.ಆರ್‌. 452 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕೊಳ್ಳೇಗಾಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು ರೂ. 7290.00 ಲಕ್ಷಗಳಲ್ಲಿ ಕಲ್ಪಿಸಲು ಆಡಳಿತಾತ್ಮಕ 
ಅನುಮೋದನೆ ನೀಡುವ ಕುರಿತು.- 
ಓದಲಾಗಿದೆ : ವ್ಯನಿ.. ಕನನೀಸಒಚಮಂಡಳಿರವರ ಪತ್ರ ಸಂಖ್ಯೆ: ಕಜಮಂ/ತಾಂತ್ರಿಕ/ಕೊಳ್ಳೇಗಾಲ-ಒ.ಚ.ಯೋ01/050/2010-11, 
ದಿನಾಂಕ 07-07-2010. 
ಪ್ರಸ್ತಾವನೆ : 
ಕೊಳ್ಳೇಗಾಲ ಪಟ್ಟಣವು ಚಾಮರಾಜನಗರ ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು, ಈ ಪಟ್ಟಣದ ಜನಸಂಖ್ಯೆಯು 2001ರ ಜನಗಣತಿಯ 
ಪ್ರಕಾರ 52,607 ಇದ್ದು, ಪ್ರಸ್ತುತ ಸುಮಾರು 60,000 ಜನಸಂಖ್ಯೆ ಇರುತ್ತದೆ. ಕೊಳ್ಳೇಗಾಲ ಪಟ್ಟಣಕ್ಕೆ ಕಾವೇರಿ ನದಿಯಿಂದ 1970ರಲ್ಲಿ 
ಕಾರ್ಯಗತಗೊಳಿಸಲಾದ 10 ಎಂ.ಜಿ.ಡಿ. ಕುಡಿಯುವ ನೀರು ಸರಬರಾಜು ಯೋಜನೆಯಿಂದ ಹಾಗೂ 2006ರಲ್ಲಿ ಕಾರ್ಯಗತಗೊಳಿಸಲಾದ 13.50 
ಎಂ.ಎಲ್‌.ಡಿ. ಕುಡಿಯುವ ನೀರು ಸರಬರಾಜುಯೋಜನೆಯಿಂದ ತಲಾ ದಿನಂಪ್ರತಿ 100 ಲೀ.ನಂತೆ ನೀರು ಸರಬರಾಜು ಮಾಡಲಾಗುತ್ತಿದೆ. 
ಕೊಳ್ಳೇಗಾಲ ಪಟ್ಟಣದ ಕೆಲವು ಭಾಗಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇದ್ದು (21,425 ಕಿ.ಮಿ» ಉದ್ದದ ಒಳಚರಂಡಿ ಕೊಳವೆ ಮಾರ್ಗ) ಪಟ್ಟಣದ 
ನೈರ್ಮಲ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದ ಪಟ್ಟಣದ ಎಲ್ಲಾ ಭಾಗಗಳಿಗೂ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲು ಯೋಜನೆಯನ್ನು ರೂಪಿಸಲಾಗಿದೆ. 
ಪ್ರಸ್ತುತ ಒಳಚರಂಡಿ ಯೋಜನೆಯನ್ನು 2027ರಲ್ಲಿ ಅಂದಾಜಿಸಲಾದ ಮಧ್ಯಂತರ ಅವಧಿಯ 80,078ಕ್ಕೆ ಜನಸಂಖ್ಯೆಗೆ ಮತ್ತು 2042ರಲ್ಲಿ 
ಅಂದಾಜಿಸಲಾದ ಅಂತಿಮ ಅವಧಿಯ 1,02,203 ಜನಸಂಖ್ಯೆ ಎಂದು ಪರಿಗಣಿಸಿ ದಿನಂಪ್ರತಿ ತಲಾ 110 ಲೀ ತ್ಯಾಜ್ಯ ನೀರನ್ನು ಅಂದಾಜಿಸಿ ಯೋಜನೆ 
ವಿನ್ಯಾಸಿಸಲಾಗಿದೆ. 
ಪಟ್ಟಣವನ್ನು 4 ವಲಯಗಳನ್ನಾಗಿ ವಿಂಗಡಿಸಿ ಅಂತರಿಕ ಕೊಳವೆ ಮಾರ್ಗಗಳಿಗೆ ಸ್ಫೋನ್‌ವೇರ್‌ ಕೊಳವೆಗಳು, ಆರ್‌.ಸಿ.ಸಿ. ಕೊಳವೆಗಳು 
ಹಾಗೂ ಯು.ಪಿ.ವಿ.ಸಿ. (60೧) ಕೊಳವೆಗಳನ್ನು ಅಳವಡಿಸಲು ಹಾಗೂ ಇಟ್ಟಿಗೆ ಹಾಗೂ ಆರ್‌.ಸಿ.ಸಿ. ಅಳುಗುಂಡಿಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 
ವಿನ್ಯಾಸದ ಪಕಾರ ವೆಟ್‌ವೆಲ್‌ಗಳನ್ನು ನಿರ್ಮಿಸಲು ಹಾಗೂ 4.5 ಎಂ.ಎಲ್‌.ಡಿ., ಸಾಮರ್ಥ್ಯದ SBR technology ಅಳವಡಿಸಿಕೊಂಡು ಮೇಲಿನ ನೀರು 
ಶುದ್ದೀಕರಣ ಘಟಕವನ್ನು ನಿರ್ಮಿಸಲು ಉದ್ದೇಶಿಸಿದೆ. 


೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೮, ೨೦೧೨ ಭಾಗ-೧ 





ಮೇಲ್ಕಂಡ ಅಂದಾಜನ್ನು 2009-10ನೇ ಸಾಲಿನ ಮಂಡಳಿ ಹಾಗೂ ಮೈಸೂರು ವೃತ್ತದ ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು 
ಸಾರಿಗೆ ಇಲಾಖೆಯ ದರಪಟ್ಟಿಯನ್ಹಯ ರೂ. 7290.00 ಲಕ್ಷಗಳಿಗೆ ಅಂದಾಜಿಸಿ ವ್ಯವಸ್ಥಾಪಕ ನಿರ್ದೇಶಕರು, ಕನನೀಸ ಮತ್ತು ಒಚ ಮಂಡಳಿಯವರು 
ಈ ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸಿರುತಾರೆ. 

















ಆರ್ಥಿಕ ಸಂಸ್ಥೆಗಳಿಂದ ಸಾಲ (50%) ರೂ. 3645.00 ಲಕ್ಷಗಳು 
ಸರ್ಕಾರದ ಸಾಲ (25%) ರೂ. 1822.50 ಲಕ್ಷಗಳು 
ಸ್ಹಳೀಯ ಸಂಸ್ಥೆಯ ವಂತಿಗೆ (25%) ರೂ. 1822.50 ಲಕ್ಷಗಳು 

ಒಟ್ಟು ರೂ. 7290.00 ಲಕ್ಷಗಳು 











ಆದರೆ, ಪ್ರಸ್ತುತ ಸರ್ಕಾರವು ಹಾಲಿ ಜಾರಿಯಲ್ಲಿರುವ ಒಳಚರಂಡಿ ಯೋಜನೆಗಳ ಆರ್ಥಿಕ ಮಾದರಿಯು ಸರ್ಕಾರದ ಸಾಲದಿಂದ ಮತ್ತು 
ಹಣಕಾಸು ಸಂಸ್ಥೆಗಳಿಂದ ಸಾಲ ಹಾಗೂ ಸ್ಥಳೀಯ ಸಂಸ್ಥೆಗಳ ವಂತಿಕೆಯಿ೦ದ ಯೋಜನೆಯ ಅಂದಾಜನ್ನು ಬರಿಸಲಾಗುತ್ತಿದ್ದು, ಸದರಿ ಸ್ಥಳೀಯ 
ಸಂಸ್ಥೆಗಳಲ್ಲಿನ ನಾಗರೀಕರ ಹಿತದೃಷ್ಟಿಯಿಂದ, ಪರಿಸರ ಸಂರಕ್ಷಣೆ ಹಿತದಲ್ಲಿ ಮತ್ತು ಮಲಿನ ನೀರು ನದಿಗಳನ್ನು/ಅಂತರ್ಜಲ ನೀರನ್ನು 
ಕಲುಷಿತಗೊಳಿಸದಿರುವ ದೃಷ್ಟಿಯಿಂದ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ ಯೋಜನೆಗಳನ್ನು ಕಲ್ಪಿಸುವ ದೃಷ್ಟಿಯಿಂದ ಮತ್ತು ಸ್ಥಳೀಯ ಸಂಸ್ಥೆಗಳು 
ಆರ್ಥಿಕವಾಗಿ ಸಬಲವಿಲ್ಲದ ಕಾರಣ ಈ ಯೋಜನೆಗಳ ಪ್ರಯೋಜನವನ್ನು ಪಡೆಯುವುದರಿಂದ ವಂಚಿತರಾಗುವುದನ್ನು ತಡೆಯಲು ಒಳಚರಂಡಿ 
ಯೋಜನೆಯ ಆರ್ಥಿಕ ಮಾದರಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: ನಅಇ 07 ಯುಡಬ್ರ್ಯೂಎಸ್‌ 201, ದಿನಾಂಕ 20-07-2011 ರಿಂದ ಜಾರಿಗೆ 
ಬರುವಂತೆ ಪರಿಷ್ಕರಿಸಿ, ಆದೇಶಿಸಿರುತ್ತದೆ. ಸದರಿ ಆದೇಶದನ್ವಯ ಕೊಳ್ಳೇಗಾಲ ನಗರ ಸಭೆಯಾಗಿದ್ದು, ಈ ಯೋಜನೆಯ ಆರ್ಥಿಕ ಮಾದರಿಯನ್ನು ಈ 
ಕೆಳಕಂಡಂತೆ ನಿಗದಿಗೊಳಿಸಬೇಕಾಗಿರುತ್ತದೆ. 

















ಕರ್ನಾಟಕ ಸರ್ಕಾರದ ಅನುದಾನ (70%) ರೂ. 5103.00 ಲಕ್ಷಗಳು 
ಆರ್ಥಿಕ ಸಂಸ್ಥೆಗಳಿಂದ ಸಾಲ (20%) ರೂ. 1458.00 ಲಕ್ಷಗಳು 
ಸ್ಥಳೀಯ ಸಂಸ್ಥೆಯ ವಂತಿಕೆ (10%) ರೂ. 729.00 ಲಕ್ಷಗಳು 

ಒಟ್ಟು ರೂ. 7290.00 ಲಕ್ಷಗಳು 











ಈ ಯೋಜನೆಯನ್ನು 2011-12ನೇ ಸಾಲಿನ ಅನುಮೋದಿತ ಪರಿಷ್ಕೃತ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಪ್ರಸ್ತುತ ಸಾಲಿನಲ್ಲಿ ರೂ. 2430.00 
ಲಕ್ಷಗಳನ್ನು ಅನುವು ಮಾಡಲಾಗಿದೆ. 
ಸರ್ಕಾರವು ಯೋಜನೆಯ ಅಂದಾಜಿನಲ್ಲಿ ವಿದಿಸಲಾಗುತ್ತಿರುವ ಇಟಿಪಿ, ದರಗಳನ್ನು ಶೇಕಡ 10ಕ್ಕೆ ಮಿತಿಗೊಳಿಸಲು ನಿರ್ದರಿಸುವ ಹಿನ್ನಲೆಯಲ್ಲಿ 
ಹಾಗೂ ಯೋಜನೆಯಡಿ ಉದ್ಭವಿಸಬಹುದಾದ ಟೆಂಡರ್‌ ಪ್ರೀಮಿಯಮ್‌ ಮತ್ತು ಎಸ್ಕಲೇಶನ್‌ ದರಗಳನ್ನು ಸ್ಥಳೀಯ ಸಂಸ್ಥೆಯೇ 
ಬರಿಸಬೇಕಾಗಿರುವುದರಿಂದ ಸದರಿ ಮೊತ್ತಗಳನ್ನು ಅಂದಾಜು ಪಟ್ಟಿಯಿಂದ ಹೊರತು ಪಡಿಸಲು ತೀರ್ಮಾನಿಸಿದೆ. ಅದರಂತೆ ಯೋಜನೆಯ ಅಂದಾಜು 
ವೆಚ್ಚದಲ್ಲಿ ಮೂಲ ಅಂದಾಜು ಮೊತ್ತವಾದ ರೂ. 5469.44 ಲಕ್ಷಗಳಿಗೆ ಶೇಕಡ 10ರಷ್ಟು ಇಟಿಪಿ ದರಗಳನ್ನು ಅಂದರೆ ರೂ 546.94 ಲಕ್ಷಗಳು ಮತ್ತು 
ಇತರೆ ವಚ್ಚಗಳಾದ ರೂ. 0.62 ಲಕ್ಷಗಳನ್ನು ಸೇರಿಸಿ ಯೋಜನೆಯ ಅಂದಾಜು ಮೊತ್ತವನ್ನು ರೂ. 6017.00 ಲಕ್ಷಗಳಿಗೆ ಮಿತಿಗೊಳಿಸಬೇಕಾಗಿದೆ. 
ಸರ್ಕಾರವು ಮಂಡಳಿಯ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ನಅಇ 05 ಯುಡಿಎಸ್‌ 2010, ಬೆಂಗಳೂರು, ದಿನಾಂಕ 24-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು ರೂ. 6017.00 
ಲಕ್ಷಗಳಲ್ಲಿ (ರೂ. ಆರು ಸಾವಿರದ ಹದಿನೇಳು ಲಕ್ಷಗಳು ಮಾತ್ರ) ಕಲ್ಲಿಸುವ ಯೋಜನೆಯನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೋಳಪಟ್ಟು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 
1) The Escalation charges should not form part of the estimate. It should be borne by the concerned ULB. The estimate 
is reduced to such extent. 
2) ETP/Contingencies are limited to 10% of the project cost 
3) The board shall invite the tender immediately after the handing over of the land required under the scheme in order to 
avoid time and cost run over. 
4) The consent of the ULB shall be obtained to meet the extra cost that might occur due to deviations, extra item works 
or variations in the scheme. 
) Adequate provision to be made by the Board in the following years for timely completion of the Project. 
) Water rates as proposed by KUWS & DB have to be implemented to meet ಅ & M cost of UGD. 
)  KTPP provisions, quality control and timely completion should be ensured 
) ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡತಕ್ಕದ್ದಲ್ಲ 
ಈ ಅದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 665 Exp-9/2010, ದಿನಾಂಕ 05-10-2010ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಇಲಾ ೮ 


0೦ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ಎಂ. ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 453 ನಗರಾಭಿವೃದ್ಧಿ ಇಲಾಖೆ 


